ಕರ್ನಾಟಕ ರಾಜ್ಯಪತ್ರ 


ಅಧಿಕೃತವಾಗಿ ಪ್ರಕಟಿಸಲಾದುದು 


ಸಂಪುಟ ೧೪೯ 
Volume 149 


ಬೆಂಗಳೂರು, ಗುರುವಾರ , ಮಾರ್ಚ್ ೨೦ , ೨೦೧೪ ( ಫಾಲ್ಗುಣ ೨೯ , ಶಕ ವರ್ಷ ೧೯೩೫) 
Bangalore , Thursday,March 20 , 2014 ( Phalguna 29 , Shaka Varsha 1935 ) 


ಸಂಚಿಕೆ ೧೨ 
Issue 12 


| 


ಭಾಗ ೩ 
ಸರ್ಕಾರದ ಆಯಾ ಇಲಾಖೆಗಳ ಮುಖ್ಯಸ್ಥರ ಮತ್ತು ಸ್ಥಳೀಯ ಪ್ರಾಧಿಕಾರಿಗಳಿಗೆ 

ಈ ಸಂಬಂಧಿಸಿದ ಅಧಿಸೂಚನೆಗಳು 
ನಿರ್ದೇಶಕರು ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರ ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ವಿಷಯ : ಶ್ರೀ ಬಿ . ವಿ .ಜಯಂತ್ , ಬೋಧಕರು, ( ಪ್ರಸ್ತುತ ಅಮಾನತ್ತಿನಲ್ಲಿರುವ) ಶ್ರೀಮತಿ ಎಲ್. ವಿ. ಸರ್ಕಾರಿ ಪಾಲಿಟೆಕ್ನಿಕ್ , 

ಹಾಸನ, ಇವರ ವಿರುದ್ದದ ದೂರಿನ ಕುರಿತು ಅಂತಿಮ ಆದೇಶ ಹೊರಡಿಸುವ ಬಗ್ಗೆ. 
ಓದಲಾಗಿದೆ: 1. ಸರ್ಕಾರದ ಅಧಿಕೃತ ಜ್ಞಾಪನ ಸಂ : ಇಡಿ 148 ಡಿಟಿಇ 5,2011 ದಿ: 14.07 .2011 

2. ಈ ಕಛೇರಿಯ ಆದೇಶ ಸಂ : ಡಿಟಿಇ 8 ಡಿಇಕ್ಕೂ (1) 2011, ದಿ: 04.10 .2012 
3, ದೋಷಾರೋಪಣಾ ಪಟ್ಟಿಯನ್ನು ಜಾರಿಗೊಳಿಸಿ ಕೆಸಿಎಸ್‌ ( ಸಿಸಿಎ) ನಿಯಮಾವಳಿ 1957ರ ನಿಯಮ 

11ರ ಪ್ರಕಾರ ನೋಟಿಸ್‌ ದಿನಾಂಕ: 31.12.2012 
4. ನಿರ್ದೇಶಕರ ಆದೇಶ ಸಂ : ಡಿಟಿಇ 8 ಡಿಇಕ್ಕೂ (1) 2011, ದಿ:12.2.2013 
5 . 2ನೇ ಕಾರಣ ಕೇಳುವ ನೋಟೀಸ್ ಸಂಖ್ಯೆ: ಡಿಟಿಇ 8 ಡಿಇಕ್ಕೂ (1) 2011 , ದಿ :15 .10 .2013, 

6 . ವಿಚಾರಣಾಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿ ದಿ: 7.10 .2013. 
ಪ್ರಸ್ತಾವನೆ: 

ಶ್ರೀ ಬಿ. ವಿ .ಜಯಂತ್, ಬೋಧಕರು ( ಪ್ರಸ್ತುತ ಅಮಾನತ್ತಿನಲ್ಲಿರುವ) ಸರ್ಕಾರಿ ಶ್ರೀಮತಿ ಎಲ್. ವಿ .ಪಾಲಿಟೆಕ್ನಿಕ್ , ಹಾಸನ, ಇವರು ಈ ಹಿಂದೆ 
ಸರ್ಕಾರಿ ಡಿಎಸಿಜಿ ಪಾಲಿಟೆಕ್ನಿಕ್, ಚಿಕ್ಕಮಗಳೂರು ಇಲ್ಲಿ ದಿನಾಂಕ: 03 - 11 -2003 ರಿಂದ ದಿ: 18 - 7- 2011 ವರೆಗೆ ಕಾರ್ಯನಿರ್ವಹಿಸುತ್ತಿದ್ದ ಅವಧಿಯಲ್ಲಿ 
ಸಂಸ್ಥೆಯ ಪ್ರಿನ್ಸಿಪಾಲರ ವಿರುದ್ಧ ಹಾಗೂ ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ದ ಮೇಲಾಧಿಕಾರಿಗಳ ಆದೇಶಗಳನ್ನು ಹಾಗೂ ಸರ್ಕಾರದ 
ನಿಯಮಾವಳಿಗಳನ್ನು ಉಲ್ಲಂಘಿಸಿ ಮಾನ್ಯ ಮುಖ್ಯಮಂತ್ರಿಗಳಿಗೆ, ಮಾನ್ಯ ಸಚಿವರುಗಳಿಗೆ, ಮಾನ್ಯ ಲೋಕಾಯುಕ್ತರಿಗೆ ಮತ್ತು ಸರ್ಕಾರಕ್ಕೆ ಪತ್ರಗಳನ್ನು 
ಬರೆಯುವುದನ್ನು ರೂಢಿಸಿಕೊಂಡಿದ್ದ ಹಿನ್ನೆಲೆಯಲ್ಲಿ ಪಾಲಿಟೆಕ್ನಿಕ್ ಸಂಸ್ಥೆಯ ಶೈಕ್ಷಣಿಕ ವಾತಾವರಣವನ್ನು ಕಲುಷಿತಗೊಳಿಸಿರುವುದು ಮೇಲ್ನೋಟಕ್ಕೆ ಕಂಡು 
ಬಂದಿದ್ದು, ವಿದ್ಯಾರ್ಥಿಗಳ ಹಾಗೂ ಸಾರ್ವಜನಿಕ ಹಿತದೃಷ್ಟಿಯಿಂದ ನಿಯಮಾವಳಿ ಪ್ರಕಾರ ತಾಂತ್ರಿಕ ಶಿಕ್ಷಣ ಇಲಾಖೆಯ ನಿರ್ದೇಶಕರ ಅಧ್ಯಕ್ಷತೆಯಲ್ಲಿ ನಡೆದ 
ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಸದರಿಯವರನ್ನು ಸರ್ಕಾರಿ ಪಾಲಿಟೆಕ್ನಿಕ್ , ಬೀದರ್ ಇಲ್ಲಿಗೆ ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ 
ಮಾಡಲು ತೀರ್ಮಾನ ತೆಗೆದುಕೊಂಡು, ಅದರಂತೆಯೇ ಸರ್ಕಾರಕ್ಕೆ ಶಿಫಾರಸ್ಸು ಮಾಡಲಾಗಿತ್ತು. ಸದರಿ ವರ್ಗಾವಣೆ ಪಟ್ಟಿಯಲ್ಲಿ ಸದರಿಯವರು ಸೇರಿದಂತೆ 
ಒಟ್ಟು 119 ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವರ್ಗಾವಣೆಗೆ ಶಿಫಾರಸ್ಸು ಮಾಡಲಾಗಿತ್ತು. ಸರ್ಕಾರವು ವೃಂದ ನಿರ್ವಹಣಾ ಪ್ರಾಧಿಕಾರದ 
ಶಿಫಾರಸ್ಸುನ್ನು ಪರಿಗಣಿಸಿ ನಿಯಮಾನುಸಾರ ಸೂಕ್ತ ಪ್ರಾಧಿಕಾರದ ಅನುಮೋದನೆ ಪಡೆದು ಉಲ್ಲೇಖ(1) ರಲ್ಲಿ ಸರ್ಕಾರದ ಅಧಿಕೃತ ಜ್ಞಾಪನದಲ್ಲಿ ದಿನಾಂಕ: 
14- 7 -2011 ರಂದು 119 ಬೋಧಕ ಮತ್ತು ಬೋಧಕೇತರ ಸಿಬ್ಬಂದಿಗಳನ್ನು ವರ್ಗಾವಣೆ ಮಾಡಲಾಗಿತ್ತು. 

ಶ್ರೀ ಬಿ. ವಿ .ಜಯಂತ್ ಇವರನ್ನು ಸರ್ಕಾರಿ ಪಾಲಿಟೆಕ್ನಿಕ್, ಬೀದರ್ ಇಲ್ಲಿಗೆ ವರ್ಗಾವಣೆ ಮಾಡಿರುವುದನ್ನು , ಸದರಿಯವರು ಮಾನ್ಯ ಕರ್ನಾಟಕ 
ಆಡಳಿತ ನ್ಯಾಯ ಮಂಡಳಿಯಲ್ಲಿ ಪ್ರಶ್ನಿಸಿದ್ದು , ಮಾನ್ಯ ಆಡಳಿತ ನ್ಯಾಯ ಮಂಡಳಿಯ ಆದೇಶದಂತೆ, ಸದರಿಯವರಿಗೆ ಬೀದರ್‌ಗೆ ವರ್ಗಾಯಿಸಿರುವುದನ್ನು 
ಮಾರ್ಪಡಿಸಿ ನಿರ್ದೇಶಕರು ಸದರಿಯವರನ್ನು ಶ್ರೀಮತಿ ಎಲ್. ವಿ . ಪಾಲಿಟೆಕ್ನಿಕ್ , ಹಾಸನ ಇಲ್ಲಿಗೆ ವರ್ಗಾಯಿಸಲಾಯಿತು. ಅದರಂತೆ ಶ್ರೀ ಬಿ . ವಿ .ಜಯಂತ್ 
ಇವರು ದಿ:24 .02.2012 ರಂದು ಕಾರ್ಯವರದಿ ಮಾಡಿಕೊಂಡು ನಂತರ ದಿನಾಂಕ : 14 - 09 - 2012 ರಂದು ಘನತೆವೆತ್ತ ರಾಜ್ಯಪಾಲರಿಗೆ ಪತ್ರವನ್ನು ಬರೆದು 
ಲಂಚದ ರೂಪವಾಗಿ ರೂ . 1,00,000/ -( ಒಂದು ಲಕ್ಷ ಮಾತ್ರ) ಗಳ ಚೆಕ್ಕನ್ನು (ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು, ಇಂದಿರಾ ಗಾಂಧಿ ರೋಡ್ ಬ್ರಾಂಚ್, 
ಚಿಕ್ಕಮಗಳೂರು ಚೆಕ್ ನಂ : 701503 ಎಸ್. ಬಿ . ಅಕೌಂಟ್ ನಂ : 64029699601 ದಿನಾಂಕ: 14 - 09 - 2012) ಕಳುಹಿಸಿ ಇದನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿ , ಶಿಕ್ಷಣ ಇಲಾಖೆ( ತಾಂತ್ರಿಕ ಶಿಕ್ಷಣ ) ಇವರಿಗೆ ಸಂದಾಯ ಮಾಡಿ ನನ್ನನ್ನು ಚಿಕ್ಕಮಗಳೂರಿನಿಂದ ಬೀದರ್‌ಗೆ ವರ್ಗಾವಣೆ ಮಾಡಿರುವುದನ್ನು 


( ೭೯೩) 


೭೯೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ರದ್ದುಪಡಿಸುವಂತೆ ನಿರ್ದೇಶನ ನೀಡಬೇಕೆಂದು ಕೋರಿರುತ್ತಾರೆ ಹಾಗೂ ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ವಿರುದ್ದ ಇಲ್ಲಸಲ್ಲದ ನಿರಾಧಾರವಾದ 
ಆರೋಪಗಳನ್ನು ಸಹ ಮಾಡಿರುತ್ತಾರೆ. 

ಘನತೆವೆತ್ತ ರಾಜ್ಯಪಾಲರ ಕಾರ್ಯದರ್ಶಿಯವರು ದಿ : 17 - 09 - 2012 ರ ಪತ್ರದಲ್ಲಿ ಶ್ರೀ ಬಿ . ವಿ .ಜಯಂತ್ ಇವರು ಮಾನ್ಯ ರಾಜ್ಯಪಾಲರ ಹೆಸರಿಗೆ 
ಲಂಚದ ರೂಪದಲ್ಲಿ ಚೆಕ್ ಕಳುಹಿಸಿರುವ ಕ್ರಮವು ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿರುವುದರಿಂದ ಅವರ ದುರ್ನಡತೆ ವಿರುದ್ದ ಕೂಡಲೇ 
ಕ್ರಮ ವಹಿಸಬೇಕೆಂದು ಮತ್ತು ಈ ಕುರಿತು ಪೋಲಿಸ್ ಇಲಾಖೆಯಿಂದ ತನಿಖೆಯನ್ನು ಸಹ ಮಾಡಬೇಕೆಂದು ಆದೇಶಿಸಲಾದ ಹಿನ್ನೆಲೆಯಲ್ಲಿ ಅವರ ವಿರುದ್ದ 
ಕರ್ನಾಟಕ ಸಿವಿಲ್ ಸೇವಾ ( ನಡತೆ) ನಿಯಮಗಳು 1966 ರ ಮತ್ತು ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ 1988 ರ ಅನುಸಾರ ವ್ಯತಿರಿಕ್ತವಾಗಿದ್ದು , ತಮ್ಮ 
ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಲು ಸ್ಥಳೀಯ ಪೋಲಿಸ್ ಠಾಣೆಗೆ ದೂರು ಸಲ್ಲಿಸಲಾಗಿರುತ್ತದೆ. ಈ ಕಛೇರಿ ಆದೇಶ ಸಂ : ಡಿಟಿಇ 108 
ಡಿಇಕ್ಕೂ (1) 2011 ದಿ : 04 .10.2012 ರಲ್ಲಿ ಕರ್ನಾಟಕ ನಾಗರೀಕ ಸೇವಾ( ಸಿಸಿಎ) ನಿಯಮಾವಳಿ 1917ರ 10(1) ಡಿ ಅನ್ವಯ ತಕ್ಷಣದಿಂದಲೇ ಜಾರಿಗೆ ಬರುವಂತೆ 
ಸದರಿಯವರನ್ನು ಅಮಾನತ್ತಿನಲ್ಲಿರಿಸಿ ಆದೇಶಿಸಲಾಗಿತ್ತು. ಆದ್ದರಿಂದ ಸದರಿಯವರು ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು ಇಲ್ಲಸಲ್ಲದ 
ಆರೋಪವನ್ನು ಮಾಡಿ, ಲಂಚದ ಪ್ರಲೋಬನೆ ನೀಡಿ, ಗೌರವಕ್ಕೆ ಚ್ಯುತಿ ತರುವ ದುರ್ನಡತೆ ಹೊಂದಿದ್ದು, ನಿಯಮಗಳನ್ನು ಉಲ್ಲಂಘಿಸಿ ಕರ್ತವ್ಯದಲ್ಲಿ ಸತ್ಯ, 
ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ತೋರಿಸಲು ವಿಫಲರಾಗಿ ಕರ್ನಾಟಕ ನಾಗರೀಕ ಸೇವಾ ನಡತೆ ( ವರ್ತನೆ) ನಿಯಮಗಳು 1966 ರ ನಿಯಮ 3(1) (ii) 
ಮತ್ತು (i ) ಹಾಗೂ 10 ನ್ನು ಉಲ್ಲಂಘಿಸಿರುವ ಆರೋಪಕ್ಕೆ ಒಳಗಾಗಿರುತ್ತಾರೆಂದು ಅವರ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಆಪಾದಿತರ ವಿರುದ್ದ 
ಉಲ್ಲೇಖ( 3) ರಲ್ಲಿನ ನೋಟೀಸ್‌ನಲ್ಲಿ ಈ ಕೆಳಕಂಡ ಆರೋಪಗಳನ್ನು ಹೊರಿಸಿ ದೋಷಾರೋಪಣಾ ಪತ್ರವನ್ನು ಜಾರಿ ಮಾಡಲಾಗಿತ್ತು. 

1. ಶ್ರೀ ಬಿ.ವಿ .ಜಯಂತ್ , ಬೋಧಕರು , ಇವರು ದಿ: 03 - 11 - 2003 ರಿಂದ ದಿ: 18 - 7 - 2011 ವರೆಗೆ ಸರ್ಕಾರಿ ಡಿಎಸಿಜಿ ಪಾಲಿಟೆಕ್ನಿಕ್, 
ಚಿಕ್ಕಮಗಳೂರು ಇಲ್ಲಿ ಕಾರ್ಯನಿರ್ವಹಿಸುತ್ತಿದ್ದ ಸಮಯದಲ್ಲಿ ಸಂಸ್ಥೆಯ ಪ್ರಿನ್ಸಿಪಾಲರ ವಿರುದ್ಧ ಹಾಗೂ ನಿರ್ದೇಶನಾಲಯದ ಅಧಿಕಾರಿಗಳ/ಸಿಬ್ಬಂದಿ 
ವರ್ಗದವರ ವಿರುದ್ದ ಅನಾವಶ್ಯಕವಾಗಿ ಇಲ್ಲಸಲ್ಲದ ಆರೋಪಗಳನ್ನು ಹೊರಿಸಿ ಸರ್ಕಾರಕ್ಕೆ ಮಾನ್ಯ ಮುಖ್ಯಮಂತ್ರಿಯವರಿಗೆ, ಮಾನ್ಯ ಸಚಿವರುಗಳಿಗೆ, ಮಾನ್ಯ 
ಲೋಕಾಯುಕ್ತರಿಗೆ ಪತ್ರಗಳನ್ನು ಬರೆಯುವುದನ್ನು ರೂಢಿಸಿಕೊಂಡಿದ್ದು, ಸಾಮಾನ್ಯ ವರ್ಗಾವಣೆ ಸಮಯದಲ್ಲಿ ತಾಂತ್ರಿಕ ಶಿಕ್ಷಣ ನಿರ್ದೇಶನದ ಅಧ್ಯಕ್ಷತೆಯಲ್ಲಿ 
ನಡೆದ ವೃಂದ ನಿರ್ವಹಣಾ ಪ್ರಾಧಿಕಾರದ ಸಭೆಯಲ್ಲಿ ಸಾರ್ವಜನಿಕ ಹಿತದೃಷ್ಟಿ ಮೇರೆಗೆ ಸರ್ಕಾರಿ ಡಿಎಸಿಜಿ ಪಾಲಿಟೆಕ್ನಿಕ್ , ಚಿಕ್ಕಮಗಳೂರು ಇಲ್ಲಿಂದ ಸರ್ಕಾರಿ 

ನಿಯಮಾನುಸಾರ ಶಿಫಾರಸ್ಸು ಮಾಡಿ ಸರ್ಕಾರಕ್ಕೆ ಕಳುಹಿಸಲಾಗಿತ್ತು. ನಿರ್ದೇಶಕರ ಶಿಫಾರಸ್ಸಿನಂತೆ ವರ್ಗಾವಣೆ ಪ್ರಸ್ತಾವನೆಯನ್ನು 
ಅಂದಿನ ಉನ್ನತ ಶಿಕ್ಷಣ ಸಚಿವರು ಹಾಗೂ ಮಾನ್ಯ ಮುಖ್ಯಮಂತ್ರಿಗಳ ಅನುಮೋದನೆ ಪಡೆದು ಸರ್ಕಾರವು ವರ್ಗಾವಣೆ ಆದೇಶವನ್ನು ದಿ : 14 - 7 - 2011 
ರಂದು ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಪದನಾಮದೊಂದಿಗೆ ಹೊರಡಿಸಲಾಗಿರುತ್ತದೆ. 
- ಸದರಿಯವರು ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿರುವುದನ್ನು ಮಾನ್ಯ ಕರ್ನಾಟಕ ಆಡಳಿತ ನ್ಯಾಯ ಮಂಡಳಿಯಲ್ಲಿ ಪ್ರಶ್ನಿಸಿದ್ದು ಮಾನ್ಯ ಆಡಳಿತ 
ನ್ಯಾಯ ಮಂಡಳಿಯು ನೀಡಿದ ಆದೇಶದಂತೆ ಸದರಿಯವರನ್ನು ಶ್ರೀಮತಿ ಎಲ್. ವಿ. ಪಾಲಿಟೆಕ್ನಿಕ್ , ಹಾಸನ ಇಲ್ಲಿಗೆ ವರ್ಗಾಯಿಸಲಾಗಿತ್ತು. ಆದರೂ 
ನಿಯಮಾವಳಿಗೆ ವಿರುದ್ಧವಾಗಿ ಮಾನ್ಯ ರಾಜ್ಯಪಾಲರಿಗೆ ಲಂಚದ ರೂಪದಲ್ಲಿ ರೂ . 1.00 ಲಕ್ಷಗಳ ಚೆಕ್ಕನ್ನು ಕಳುಹಿಸಿ ಆ ಹಣವನ್ನು ಸರ್ಕಾರದ ಅಧೀನ 
ಕಾರ್ಯದರ್ಶಿಯವರಿಗೆ ನೀಡಿ ಅವರನ್ನು ಬೀದರ್ ಜಿಲ್ಲೆಗೆ ವರ್ಗಾವಣೆ ಮಾಡಿರುವ ಆದೇಶವನ್ನು ರದ್ದುಪಡಿಸುವಂತೆ ಕೋರಿರುತ್ತೀರಿ. ಈ ವರ್ತನೆಯು 
ಒಬ್ಬ ಸರ್ಕಾರಿ ನೌಕರನಿಗೆ ತರವಲ್ಲದ ನಡತೆಯಾಗಿರುತ್ತದೆ. 

2. ಮಾನ್ಯ ರಾಜ್ಯಪಾಲರ ಹೆಸರಿಗೆ ಲಂಚದ ರೂಪವಾಗಿ ರೂ . 1,00 ,000/-(ಒಂದು ಲಕ್ಷ ಮಾತ್ರ) ಗಳ ಚೆಕ್ಕನ್ನು ಕಳುಹಿಸಿರುವ ವರ್ತನೆ ಒಬ್ಬ 
ಸರ್ಕಾರಿ ನೌಕರನಿಗೆ ತರವಲ್ಲದ ವರ್ತನೆಯಾಗಿದ್ದು , ಒಬ್ಬ ಸರ್ಕಾರಿ ನೌಕರನಾಗಿದ್ದು ಲಂಚ ನೀಡುವುದು ಹಾಗೂ ಪಡೆಯುವುದು ಕರ್ನಾಟಕ ಸಿವಿಲ್ ಸೇವಾ 
( ನಡತೆ)ನಿಯಮಗಳು, 1966 ರ ಮತ್ತು ಭ್ರಷ್ಟಾಚಾರ ಪ್ರತಿಬಂಧಕ ಅಧಿನಿಯಮ 1988 ರ ಅನುಸಾರ ವ್ಯತಿರಿಕ್ತವಾಗಿರುತ್ತದೆ. ಆದ್ದರಿಂದ ಈ ನಿಯಮವನ್ನು 
ಉಲ್ಲಂಘಿಸಿದ ಆರೋಪಕ್ಕೆ ಒಳಗಾಗಿರುತ್ತಾರೆ. 

3. ಅನಾವಶ್ಯಕವಾಗಿ ತಾಂತ್ರಿಕ ಶಿಕ್ಷಣ ಇಲಾಖೆಯ ಅಧಿಕಾರಿ/ಸಿಬ್ಬಂದಿ ವರ್ಗದವರ ವಿರುದ್ಧ ಆರೋಪ ಮಾಡಿರುವುದರ ಬಗ್ಗೆ ಸದರಿಯವರಿಗೆ 
ದಾಖಲೆಗಳೊಂದಿಗೆ ದಿ: 02 - 04 - 2012ರ ಬೆಳಿಗ್ಗೆ 11 - 00 ಗಂಟೆಗೆ ನಿರ್ದೇಶಕರ ಕೊಠಡಿಯಲ್ಲಿ ನಡೆಯಲಿದ್ದ ಪೂರ್ವಭಾವಿ ವಿಚಾರಣೆಗೆ ಹಾಜರಾಗಲು 
ದಿ: 27 -03- 2012 ರಂದು ನಿರ್ದೇಶನಾಲಯದಿಂದ ಪತ್ರ ರವಾನಿಸಲಾಗಿದ್ದರೂ ಸಹ ನೀವು ವಿಚಾರಣೆಗೆ ಹಾಜರಾಗದೆ ಕರ್ತವ್ಯ ಲೋಪ ಎಸಗಿರುತ್ತೀರಿ. 
ಈ ರೀತಿಯ ಇವರ ವರ್ತನೆಯು ದುರುದ್ದೇಶದಿಂದ ಕೂಡಿರುವುದು ಮತ್ತು ಮೇಲಾಧಿಕಾರಿಗಳ ಆದೇಶ ಪಾಲಿಸದೇ ಇರುವುದು ಮೇಲ್ನೋಟಕ್ಕೆ 
ಕಂಡಬರುತ್ತದೆ. 

4. ಒಬ್ಬ ಜವಾಬ್ದಾರಿಯುತ ಸರ್ಕಾರಿ ನೌಕರರಾಗಿದ್ದು ಯಾವುದೇ ದಿನಪತ್ರಿಕೆಗಳಲ್ಲಿ ಮಾಧ್ಯಮಗಳಲ್ಲಿ ಭಾಗವಹಿಸುವುದು ನಿಯಮಬಾಹಿರವಾಗಿದ್ದು 
ಈ ನಿಯಮಗಳನ್ನು ಉಲ್ಲಂಘಿಸಿ ಮಾಧ್ಯಮಗಳಲ್ಲಿ ಭಾಗವಹಿಸಿ ಸದರಿಯವರನ್ನು ಅಮಾನತ್ತುಪಡಿಸಿರುವ ಬಗ್ಗೆ ಸರ್ಕಾರಿ ಅಧಿಕಾರಿಗಳ ವಿರುದ್ದ ಹಾಗೂ 
ನಿರ್ದೇಶನಾಲಯದ ಅಧಿಕಾರಿಗಳ ವಿರುದ್ಧ ಇಲ್ಲಸಲ್ಲದ ಆರೋಪಗಳನ್ನು ಮಾಡಿ ಕರ್ತವ್ಯ ಲೋಪ ಎಸಗಿರುತ್ತಾರೆ. 

5 . ದೂರದರ್ಶನ ಮಾಧ್ಯಮದಲ್ಲಿ ಅಂದರೆ ದಿ: 20 -10 - 2012 ರಂದು ಮಧ್ಯಾಹ್ನ 2.00 ಘಂಟೆಯಿಂದ, “ ಟಿವಿ - 9 ” ಚಾನಲ್‌ನಲ್ಲಿ ಪ್ರಸಾರವಾದ 
ಕಾರ್ಯಕ್ರಮದಲ್ಲಿ ಮೇಲಾಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಟೀಕೆ ಮತ್ತು ಹೇಳಿಕೆಗಳನ್ನು ನೀಡಿ, ಕೆ. ಸಿ.ಎಸ್. ( ಸಿಸಿಎ) ನಿಯಮಗಳು 1996ರ ನಿಯಮ 
*10 ನ್ನು ಉಲ್ಲಂಘಿಸಿದ ಆರೋಪಕ್ಕೆ ಒಳಗಾಗಿರುತ್ತಾರೆ. 

ಇದಕ್ಕೆ ಉತ್ತರವಾಗಿ ದಿ:20.01.2013ರಂದು ಪತ್ರವನ್ನು ಸಲ್ಲಿಸಿ, ದಿ: 16 .11.2012 ಮತ್ತು ದಿ: 29.12 .2012ರಲ್ಲಿ ಸಲ್ಲಿಸಿರುವ ಮನವಿಯಂತೆ ತನಿಖೆ 
ನಡೆಸಲು ಮತ್ತು ಆರೋಪಣಾ ಪಟ್ಟಿಯಲ್ಲಿ ಅನುಬಂಧ - 4ರಲ್ಲಿ ಸಾಕ್ಷಿಯಾಗಿ ಕಾಣಿಸಿರುವ ಶ್ರೀ ಪಿ.ಎಸ್. ಚಂದ್ರಶೇಖರ್‌ರಾವ್ ಇವರು ಮಾಡಿರುವ ಅಪರಾಧದ 
ಬಗ್ಗೆ ಯಾವುದೇ ತನಿಖೆ ಮಾಡದೇ ಕಾನೂನು ಬಾಹಿರವಾಗಿ ಮುಂಬಡ್ತಿ ನೀಡಿ ಅವರನ್ನು 4ನೇ ಸಾಕ್ಷಿಯಾಗಿ ನಮೂದಿಸಿರುವುದು Violation of 
Procecution Procedure ಆಗುತ್ತದೆಯೆಂದು ದೋಷಾರೋಪಣಾ ಪಟ್ಟಿಗೆ ಸಂಬಂಧಿಸಿದಂತೆ ಯಾವುದೇ ಸಮಜಾಯಿಷಿಯನ್ನು ನೀಡದೇ ಆರೋಪ 
ಪಟ್ಟಿಯನ್ನು ಸಂಪೂರ್ಣವಾಗಿ ತಿರಸ್ಕರಿಸಿರುತ್ತಾರೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೭೯೫ 


ಸದರಿಯವರು ದಿ:16 . 11. 2012 ಮತ್ತು ದಿ :29. 11.2012ರ ಮನವಿ ಪತ್ರಗಳಲ್ಲಿ , ಅವರ ವರ್ಗಾವಣೆ ಕ್ರಮಬದ್ದತೆಯನ್ನು ಪ್ರಶ್ನಿಸಿ, ನಿಯಮಾನುಸಾರ 
ವಿಚಾರಣೆ ನಡೆಸಲು “ ರಾಜ್ಯಪಾಲರಿಗೆ ಲಂಚ ನೀಡಿದ ಪ್ರಕರಣವಾಗಿದ್ದು ಈ ಪ್ರಕರಣದಲ್ಲಿ ರಾಜ್ಯಪಾಲರಿಗಿಂತ ಉನ್ನತ ಹುದ್ದೆಯಲ್ಲಿರುವವರೇ ತನಿಖೆ 
ನಡೆಸಬೇಕಾಗಿದೆ” ಎಂದು ತಿಳಿಸಿರುತ್ತಾರೆ . 

ಈ ಮೇಲ್ಕಂಡ ಎಲ್ಲಾ ಆರೋಪಗಳಿಂದ ಸದರಿಯವರು ಒಬ್ಬ ಸರ್ಕಾರಿ ನೌಕರನಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿರುವುದರೊಂದಿಗೆ ಕರ್ತವ್ಯದಲ್ಲಿ 
ಸತ್ಯ , ನಿಷ್ಠೆ ಹಾಗೂ ಪ್ರಾಮಾಣಿಕತೆಯನ್ನು ತೋರಿಸಲು ವಿಫಲರಾಗಿ ಕರ್ನಾಟಕ ನಾಗರೀಕ ಸೇವಾ ನಡತೆ ( ವರ್ತನೆ) ನಿಯಮಗಳು 1966 ರ ನಿಯಮ 3(1) 
(ii) ಮತ್ತು (ii) ಹಾಗೂ 10² ನ್ನು ಉಲ್ಲಂಘಿಸಿರುವ ಆರೋಪದ ಮೇಲೆ ಕರ್ನಾಟಕ ನಾಗರೀಕ ಸೇವಾ ( ಸಿಸಿಎ) ನಿಯಮಾವಳಿಗಳು 1957ರ ನಿಯಮ 11ರ 
ಪ್ರಕಾರ ಶಿಸ್ತು ಕ್ರಮಕ್ಕೆ ಒಳಗಾಗಿರುತ್ತಾರೆ. 

ಸದರಿಯವರು ನೀಡಿರುವ ವಿವರಣೆಯನ್ನು ಒಪ್ಪದೇ ಶಿಸ್ತು ಪ್ರಾಧಿಕಾರವು ಸತ್ಯಾಸತ್ಯತೆಯನ್ನು ತಿಳಿಯಲು ಕೆ. ಸಿ.ಎಸ್ ( ಸಿಸಿಎ) ನಿಯಮಗಳು 1957ರ 
ನಿಯಮ (11) ರ ಪ್ರಕಾರ ಉಲ್ಲೇಖ( 4) ರಲ್ಲಿನ ಈ ಕಛೇರಿಯ ಆದೇಶದಲ್ಲಿ ಇಲಾಖಾ ವಿಚಾರಣೆ ನಡೆಸಲು ಶ್ರೀ ಎ .ಕೃಷ್ಣಪ್ಪ, ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರು 
(ನಿವೃತ್ತ) ಇವರನ್ನು ವಿಚಾರಣಾಧಿಕಾರಿಯನ್ನಾಗಿ ನೇಮಿಸಲಾಗಿತ್ತು . 

ಆಪಾದಿತರು ಇಲಾಖಾ ವಿಚಾರಣೆಯ ನೋಟೀಸ್ ತಲುಪಿದ ನಂತರ ಅವರ ಮುಂದೆ ಹಾಜರಾಗಿರುತ್ತಾರೆ. ದೋಷಾರೋಪಣಾ ಪಟ್ಟಿಯಲ್ಲಿ 
ಕಾಣಿಸಿರುವ ಆರೋಪಗಳನ್ನು ಅವರಿಗೆ ಓದಿ ಹೇಳಲಾಗಿದ್ದು, ಅದಕ್ಕೆ ಅವರು ಆರೋಪಗಳನ್ನು ನಿರಾಕರಿಸಿರುತ್ತಾರೆ. ಅವರಿಗೆ ಅನುಬಂಧ- 3 ರಲ್ಲಿ 
ಕಾಣಿಸಿರುವ ದಾಖಲಾತಿಗಳ ಪ್ರತಿಯನ್ನು ಒದಗಿಸಲಾಗಿದೆ. ಅವರ ಪರ ವಾದಿಸಲು ರಕ್ಷಣಾ ಸಹಾಯಕರನ್ನು ಇಟ್ಟುಕೊಳ್ಳಲು ಅವಕಾಶ ನೀಡಿದ್ದರೂ ಸಹ 
ನಿರಾಕರಿಸಿರುತ್ತಾರೆ . 

ಇಲಾಖೆಯ ಪರ ಆಪಾದಿತರ ವಿರುದ್ದ ಮಾಡಲಾಗಿರುವ ಆರೋಪಗಳನ್ನು ರುಜುವಾತುಪಡಿಸಲು ಸಾಕ್ಷಿದಾರರನ್ನಾಗಿ ಶ್ರೀ ಜಿ.ಎಸ್. ಜಗದೀಶ, 
ಉಪಕಾರ್ಯದರ್ಶಿ , ಶಿಕ್ಷಣ ಇಲಾಖೆ(ಉನ್ನತ), ಶ್ರೀ ಬಿ. ವೆಂಕಟಸ್ವಾಮಿ , ನಿವೃತ್ತ ಆಡಳಿತಾಧಿಕಾರಿಗಳು, ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ, ಬೆಂಗಳೂರು, 
ಶ್ರೀ ಪಿ .ಎಸ್. ಚಂದ್ರಶೇಖರ್‌ರಾವ್, ಪ್ರಿನ್ಸಿಪಾಲರು, ಸರ್ಕಾರಿ ವಿಐಎಸ್‌ಎಸ್‌ಜೆ ಪಾಲಿಟೆಕ್ನಿಕ್ , ಭದ್ರಾವತಿ ಮತ್ತು ಶ್ರೀ ವಿ .ಗೋಪಾಲ್, ರಿಜಿಸ್ಟ್ರಾರ್‌, ತಾಂತ್ರಿಕ ಶಿಕ್ಷಣ 
ನಿರ್ದೇಶನಾಲಯ , ಬೆಂಗಳೂರು ಇವರುಗಳನ್ನು ವಿಚಾರಣೆ ಮಾಡಿ ದಾಖಲಾತಿಗಳನ್ನು ಗುರ್ತಿಸಲಾಯಿತು. ಆಪಾದಿತರು ಇಲಾಖಾ ಪರ ಸಾಕ್ಷಿದಾರರನ್ನು 
ಪಾಟಿ ಸವಾಲು ಮಾಡಿ ಲಿಖಿತ ರಕ್ಷಣಾ ಹೇಳಿಕೆಯನ್ನು ದಿ: 21.08.2013ರಂದು ಸಲ್ಲಿಸಿರುತ್ತಾರೆ. ಮಂಡನಾಧಿಕಾರಿಗಳು ಸಹ ತಮ್ಮ ಲಿಖಿತ ವಾದ 
ಸಲ್ಲಿಸಿರುತ್ತಾರೆ. ಅದರ ಪ್ರತಿಯನ್ನು ಆಪಾದಿತರಿಗೆ ಅಂಚೆ ಮೂಲಕ ಕಳುಹಿಸಿದೆ. ಅಂತಿಮವಾಗಿ ವಿಚಾರಣಾಧಿಕಾರಿಗಳು ವಿಚಾರಣೆ ಪೂರ್ಣಗೊಳಿಸಿ 
ವರದಿಯನ್ನು ಈ ಕಛೇರಿಗೆ ದಿ:07. 10.2013 ರಂದು ಸಲ್ಲಿಸಿರುತ್ತಾರೆ. ಕೆಳಕಂಡ ಅಂಶಗಳನ್ನು ಉಲ್ಲೇಖಿಸಿ ಸದರಿಯವರ ವಿರುದ್ಧ ಹೊರಿಸಲಾಗಿರುವ 
ಆರೋಪ ರುಜುವಾತಾಗಿದೆ ಎಂದು ಅಂತಿಮ ವರದಿಯಲ್ಲಿ ತಿಳಿಸಿರುತ್ತಾರೆ. 

ಈ ವಿಚಾರಣಾ ವರದಿಯನ್ನು ಲಗತ್ತಿಸಿ ಆರೋಪಿಗೆ ಈ ಕಛೇರಿಯ ಪತ್ರ ಸಂ : ಡಿಟಿಇ 8 ಡಿಇಕ್ಕೂ (1) 2011 , ದಿ:15 .10 .2013ರಲ್ಲಿ ಎರಡನೇ 
ಕಾರಣ ಕೇಳುವ ನೋಟಿಸಿನ ಮೂಲಕ ಜಾರಿ ಮಾಡಿ ಲಿಖಿತ ಸಮಜಾಯಿಷಿ ಸಲ್ಲಿಸಲು 30 ದಿನಗಳ ಕಾಲಾವಕಾಶ ನೀಡಲಾಗಿತ್ತು. ಅದಕ್ಕೆ ಸಂಬಂದಿಸಿದಂತೆ 
ಸದರಿಯವರು ದಿ:29.10.2013ರಂದು ಪ್ರಧಾನ ಕಾರ್ಯದರ್ಶಿ , ಆಡಳಿತ ಸುಧಾರಣಾ ಇಲಾಖೆ ಇವರಿಗೆ ಸಲ್ಲಿಸಿರುವ ಪತ್ರದಲ್ಲಿ ತಮ್ಮ ವರ್ಗಾವಣೆ ಮಾಡಿ 
ಹೊರಡಿಸಿರುವ ಆದೇಶದಲ್ಲಿ ಸರ್ಕಾರದ ಅಧೀನ ಕಾರ್ಯದರ್ಶಿಯವರ ಅಧಿಕಾರದ ವ್ಯಾಪ್ತಿಯನ್ನು ಪ್ರಶ್ನಿಸಿರುತ್ತಾರೆ ಮತ್ತು ದೋಷಾರೋಪಣಾ 
ಪಟ್ಟಿಯಲ್ಲಿರುವುದೇ ಒಂದು ತನಿಖೆ ಮಾಡಿದ್ದೇ ಇನ್ನೊಂದು ಇದನ್ನು “ ಆರೋಪ ಪಟ್ಟಿಯ ದೋಷ” ಎಂದು ಏಕೆ ಪರಿಗಣಿಸಬಾರದು? ತಾವು ಇದನ್ನು 
ಹೇಗೆ ಸಮರ್ಥಿಸುವಿರಿ ? ಎಂದು ಪ್ರಶ್ನಿಸಿರುತ್ತಾರೆ ಎಂದು ಅವರ ಪ್ರತಿ ವಾದವನ್ನು ಸಾರಾಸಗಟಾಗಿ ತಿರಸ್ಕರಿಸಿರಿ , ಅನೇಕ ಲೋಪದೋಷಗಳನ್ನು 
ಇಲಾಖಾವಾದವನ್ನು ಪುರಸ್ಕರಿಸಿ ತಮ್ಮ ವಿರುದ್ಧದ ಆರೋಪ ಸಾಬೀತು ಮಾಡಿರುವುದು ಸಹಜ ನ್ಯಾಯಕ್ಕೆ ಕಗ್ಗೋಲೆ. ಆದರೂ ಅದನ್ನು 
ಪ್ರಿವೆನ್ ಆಫ್ ಕರಪ್ಪನ್ ಆಕ್ಟ್ 1988ರನ್ವಯ ನನ್ನ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆ ಹೂಡುವುದಾದರೆ ನನ್ನ ಬಳಿ ಸಾಕಷ್ಟು ದಾಖಲೆಗಳು ಇವೆ ಎಂದು, 
ತಮಗೆ ಸ್ಪಷ್ಟ ಸ್ಪಷ್ಟಿಕರಣ ಲಭ್ಯವಾದ ನಂತರ 2ನೇ ಕಾರಣ ಕೇಳುವ ನೋಟಿಸಿಗೆ ಉತ್ತರ ಪಡೆಯಲು 15 ದಿನಗಳ ಅವಕಾಶ ನೀಡುವಂತೆ ಶಿಸ್ತು ಪ್ರಾಧಿಕಾರ 
ತಾಂತ್ರಿಕ ಶಿಕ್ಷಣ ನಿರ್ದೇಶನಾಲಯ , ಬೆಂಗಳೂರು ಇವರಿಗೆ ತಾವು ನಿರ್ದೇಶನ ನೀಡಬೇಕೆಂದು ಕೋರಿರುತ್ತಾರೆ. ಆದರೆ ಈವರೆಗೆ ಯಾವುದೇ 
ಸಮಜಾಯಿಷಿಯನ್ನು ನೀಡಿರುವುದಿಲ್ಲ. 

ವಿಚಾರಣಾಧಿಕಾರಿಗಳ ಅಂತಿಮ ವರದಿಯನ್ನು ಪರಿಶೀಲಿಸಿದಾಗ ಉಭಯ ಪಾರ್ಟಿಗಳ ಸಾಕ್ಷಾಧಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ 
ಹಾಗೂ ಅವರುಗಳು ಸಲ್ಲಿಸಿದ ವಾದ - ವಿವಾದಗಳನ್ನು ಮತ್ತು ರಕ್ಷಣಾ ಹೇಳಿಕೆಗಳನ್ನು ಹಾಗೂ ದಾಖಲಾತಿಗಳನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಈ 
ಪ್ರಕರಣದ ಸಂದರ್ಭ ಸನ್ನಿವೇಶಗಳನ್ನು ಸಹ ಗಮನಿಸಿ ಆಪಾದಿತರಾದ ಶ್ರೀ ಬಿ . ವಿ.ಜಯಂತ್ ಬೋಧಕರು ಇವರ ವಿರುದ್ದ ಇಲಾಖೆಯು ಹೊರಿಸಿರುವ 
ಆರೋಪಗಳೆಲ್ಲವೂ ರುಜುವಾತಾಗಿದೆ ಎಂದು ಅಂತಿಮ ವರದಿಯಲ್ಲಿ ತಿಳಿಸಿರುತ್ತಾರೆ. 

ವಿಚಾರಣಾ ಅಧಿಕಾರಿಗಳು ಸಲ್ಲಿಸಿರುವ ವಿಚಾರಣಾ ವರದಿಯಲ್ಲಿನ ಕೆಳಕಂಡ ಅಂಶಗಳು, ದಾಖಲಾತಿಗಳನ್ನು ಪರಿಶೀಲಿಸಿ ವಿಚಾರಣಾಧಿಕಾರಿಗಳ 
ತೀರ್ಮಾನವು ಅಂಗೀಕಾರವಾಗಿರುತ್ತವೆ ಮತ್ತು ಆರೋಪಗಳು ರುಜುವಾತಾಗಿರುತ್ತವೆಯೆಂದು ಇಲಾಖೆಯು ಒಪ್ಪಿಕೊಂಡಿರುತ್ತದೆ. 
ಅ) ವಿಚಾರಣಾ ವರದಿಯ ಕಂಡಿಕೆ 18. ಈ ರೀತಿ ಆಪಾದಿತರು ಘನತೆವೆತ್ತ ರಾಜ್ಯಪಾಲರಿಗೆ ಲಂಚದ ರೂಪದಲ್ಲಿ ರೂ . 1. 00 ಲಕ್ಷ ಗಳ ಚೆಕ್ ನೀಡಿದ ಬಗ್ಗೆ 
ಅವರು ಒಪ್ಪಿಕೊಂಡಂತೆ ಆಗುತ್ತದೆ ಎಂದು ನನ್ನ ಅಭಿಪ್ರಾಯವಾಗಿರುತ್ತದೆ. ಆಪಾದಿತರು ತನ್ನ ರಕ್ಷಣಾ ಹೇಳಿಕೆಯಲ್ಲಿಯೂ ಸಹ ಚೆಕ್ ಕಳುಹಿಸಿರುವ 
ಅಂಶವನ್ನು ನಿರಾಕರಿಸಿರುವುದಿಲ್ಲ. ಸಾಕ್ಷಿದಾರರ ಹೇಳಿಕೆ ಅಲ್ಲದೆ, ದಾಖಲಾತಿಗಳು ನಿ. ಪಿ - 2 ಆಪಾದಿತರು ದಿನಾಂಕ: 14 .09.2012 ರಂದು ಮೊದಲನೇ ಸಾಕ್ಷಿ 
ಶ್ರೀ ಬಿ .ಎನ್. ಜಗದೀಶ್, ಅಂದಿನ ಸರ್ಕಾರದ ಉಪಕಾರ್ಯದರ್ಶಿಗಳು (ಉನ್ನತ ಶಿಕ್ಷಣ ) ಇವರಿಗೆ ಕಳುಹಿಸಿದ ಪತ್ರದಲ್ಲಿ ಆಪಾದಿತರು ಆತನನ್ನು 
ಚಿಕ್ಕಮಗಳೂರಿನಿಂದ ಬೀದರ್‌ಗೆ ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿದ್ದಾರೆಂದು ಮತ್ತು ಲಂಚ ಕೊಡದೇ ಇದ್ದುದರಿಂದ ಈ ರೀತಿ ವರ್ಗಾವಣೆ 
ಮಾಡಿರುತ್ತಾರೆಂದು ಆರೋಪಿಸಿರುತ್ತಾರೆ. ನಿ . ಪಿ - 3 ರಂತೆ ಆಪಾದಿತರಾದ ಶ್ರೀ ಜಯಂತ್ ಬಿ .ವಿ , ಬೋಧಕರು , ಇವರು ಘನತೆವೆತ್ತ ರಾಜ್ಯಪಾಲರು, 
ರಾಜಭವನ, ಬೆಂಗಳೂರು- 01 ರವರಿಗೆ ಪತ್ರ ಬರೆದು, ಅದರ ಜೊತೆಯಲ್ಲಿ ಸ್ಟೇಟ್ ಬ್ಯಾಂಕ್ ಆಫ್ ಮೈಸೂರು ಬ್ರಾಂಚ್‌ಗೆ ಸಂಬಂಧಿಸಿದ ರೂ . 1.00 ಲಕ್ಷ 
ಚೆಕ್ ನಂ . 14092012 ನ್ನು ರಾಜ್ಯಪಾಲರಿಗೆ ಕಳುಹಿಸಿದ್ದು , ಸದರಿ ಹಣವನ್ನು ಶ್ರೀ ಬಿ.ಎನ್. ಜಗದೀಶ್, ಸರ್ಕಾರದ ಅಧೀನ ಕಾರ್ಯದರ್ಶಿಗಳು (ಉನ್ನತ 
ಶಿಕ್ಷಣ ಇಲಾಖೆ, ತಾಂತ್ರಿಕ) ಇವರಿಗೆ ಗೌರವಪೂರ್ವಕವಾಗಿ ಸಂದಾಯ ಮಾಡಿ, ಕಾನೂನು ಬಾಹಿರವಾಗಿ ಮಾಡಿದ ನನ್ನ ವರ್ಗಾವಣೆಯನ್ನು 
ರದ್ದುಪಡಿಸುವಂತೆ ನಿರ್ದೇಶನ ನೀಡಬೇಕೆಂದು ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಾರೆ ಮತ್ತು ಸದರಿ ಅಧಿಕಾರಿಯ ವಿರುದ್ಧ ಭ್ರಷ್ಟಾಚಾರ ಕಾನೂನು 1984 ಅಡಿಯಲ್ಲಿ 


ಕೆ 


೭೯ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಸಿ. ಬಿ. ಐ ತನಿಖೆಗೆ ಒಳಪಡಿಸಬೇಕೆಂದು ಕೋರಿರುತ್ತಾರೆ ( ಸದರಿ ಚೆಕ್‌ನ್ನು ನಿ . ಪಿ 0 4 ಎಂದು ಗುರುತಿಸಿದೆ ) ಈ ದಾಖಲಾತಿಗಳನ್ನು ಅಂದರೆ ನಿ. ಪಿ - 2 , ನಿ. ಇ 
- 3, ನಿ. ಪಿ - 4 ಮತ್ತು ಇಲಾಖಾ ಪರ ಸಾಕ್ಷಿದಾರರ ಹೇಳಿಕೆ ( ಪಿಡಬ್ಲ್ಯೂ - 1 ರಿಂದ ಪಿಡಬ್ಲ್ಯೂ - 4 ) ಗಳನ್ನು ಪರಿಶೀಲಿಸಲಾಗಿ, ನನ್ನ ಅಭಿಪ್ರಾಯದಲ್ಲಿ 
ಆಪಾದಿತರು ಘನತೆವೆತ್ತ ರಾಜ್ಯಪಾಲರಿಗೆ ಪತ್ರ ಬರೆದು, ರಾಜ್ಯಪಾಲರ ಹೆಸರಿಗೆ ಲಂಚದ ರೂಪವಾಗಿ ರೂ . 1.00 ಲಕ್ಷ ಗಳ ಚೆಕ್‌ನ್ನು ಬರೆದು, ಅದನ್ನು 
ಸರ್ಕಾರದ ಅಧೀನ ಕಾರ್ಯದರ್ಶಿಯವರಿಗೆ ಸಂದಾಯ ಮಾಡಿ, ಕಾನೂನು ಬಾಹಿರವಾಗಿ ಮಾಡಿದ ತನ್ನ ವರ್ಗಾವಣೆಯನ್ನು ರದ್ದುಪಡಿಸುವಂತೆ ನಿರ್ದೇಶನ 
ನೀಡಬೇಕೆಂದು ಮಾಡಿರುವ ಕರ್ತವ್ಯವು ನಿಸ್ಸಂದೇಹವಾಗಿ ರುಜುವಾತಾಗಿದೆ ಎಂಬುದಾಗಿದೆ. ಮತ್ತು ನಾನು ಮೊದಲೇ ಹೇಳಿದಂತೆ ಆಪಾದಿತರು ಈ ರೀತಿ 
ಘನತೆವೆತ್ತ ರಾಜ್ಯಪಾಲರಿಗೆ ಚೆಕ್ ಕಳುಹಿಸಿರುವ ಅಂಶಗಳನ್ನು ಒಪ್ಪಿಕೊಂಡಿರುತ್ತಾರೆ. ಆದುದರಿಂದ ನನ್ನ ಅಭಿಪ್ರಾಯದಲ್ಲಿ ಆ ರೀತಿ ಒಪ್ಪಿಕೊಂಡ ಅಂಶಗಳನ್ನು 
ಕಾನೂನು ದೃಷ್ಟಿಯಲ್ಲಿ ರುಜುವಾತು ಪಡಿಸುವಂತಿಲ್ಲ. ( Admitted facts need not be approved). 
ಆ ) ವಿಚಾರಣಾ ವರದಿಯ ಕಂಡಿಕೆ - 22 ಮತ್ತು 23 - ಆಪಾದಿತರ ರಕ್ಷಣಾ ಹೇಳಿಕೆಗೆ ವಿರುದ್ದವಾಗಿ ಇಲಾಖಾ ಪರ ಮಂಡನಾಧಿಕಾರಿಗಳು ತನ್ನ ಲಿಖಿತ 
ವಾದದಲ್ಲಿ ಆಪಾದಿತರು ದಿನಾಂಕ: 14.07.2011 ರಂದು ಅವರ ವರ್ಗಾವಣೆಯನ್ನು ರದ್ದು ಮಾಡಲು ಘನತೆವೆತ್ತ ರಾಜ್ಯಪಾಲರಿಗೆ ರೂ . 1.00 ಲಕ್ಷದ ಚೆಕ್‌ನ್ನು 
ಲಂಚದ ರೂಪವಾಗಿ ನೀಡಿರುವುದು , ಅವರು ಒಬ್ಬ ಸರ್ಕಾರಿ ನೌಕರರಿಗೆ ತರವಲ್ಲದ ರೀತಿಯಲ್ಲಿ ವರ್ತಿಸಿ ಕರ್ನಾಟಕ ನಾಗರೀಕ ಸೇವಾ (ನಡತೆ) 
ನಿಯಮಗಳು 1966 ನಿಯಮ 3 (1) (ii)(iii) ನ್ನು ಉಲ್ಲಂಘನೆ ಮಾಡಿರುತ್ತಾರೆ. ಮತ್ತು ಪ್ರಾವಿಷನ್ ಆಫ್ ಕರಪ್ಪನ್ ಆಕ್ಟ್ 1980 ರ ಅಧ್ಯಾಯ -3 (12 ) ರ 
ಪ್ರಕಾರ ಶಿಕ್ಷಾರ್ಹ ಅಪರಾಧವಾಗಿರುತ್ತದೆ. ಆಪಾದಿತರು ತನ್ನ ರಕ್ಷಣಾ ಹೇಳಿಕೆಯಲ್ಲಿ ಅವರ ವರ್ಗಾವಣೆ ಕಾನೂನು ಬಾಹಿರವಾಗಿದೆ ಎಂದು ಇತ್ಯಾದಿ 
ವಿಷಯಗಳು ಪ್ರಕರಣಕ್ಕೆ ಅಸಂಬಂಧವಾಗಿವೆ. ಆದರೆ ಆಪಾದಿತರು ಈ ಪ್ರಕರಣದ ಬಗ್ಗೆ ಪತ್ರಗಳಲ್ಲಿ ಹೇಳಿಕೆ ನೀಡಿರುವುದು ಮತ್ತು ಟಿವಿ- 9 ಚಾನಲ್ 
ಕಾರ್ಯಕ್ರಮದಲ್ಲಿ ಇಲಾಖಾ ಅನುಮತಿ ಇಲ್ಲದೆ ಭಾಗವಹಿಸಿ ಮೇಲಾಧಿಕಾರಿಗಳು ಮತ್ತು ಸರ್ಕಾರದ ವಿರುದ್ಧ ಟೀಕೆ ಮಾಡಿರುವುದು ಇದು ಕರ್ನಾಟಕ 
ನಾಗರೀಕ ಸೇವಾ (ನಡತೆ) ನಿಯಮ 1966 ರ ನಿಯಮ 10 ರ ಪ್ರಕಾರ ಅಪರಾಧವಾಗಿರುತ್ತದೆ ಎಂಬ ವಾದವನ್ನು ಮಂಡಿಸುತ್ತಾ, ಸಾಕ್ಷಿದಾರರ ಹೇಳಿಕೆಗಳು 
ಮತ್ತು ದಾಖಲಾತಿಗಳ ಪ್ರಕಾರ ಆಪಾದಿತರು ಆರೋಪ ಎಸಗಿರುವುದು ರುಜುವಾತಾಗಿದೆ ಎಂದು ವಾದವನ್ನು ಮಂಡಿಸಿರುತ್ತಾರೆ . 

ಉಭಯ ಪಾರ್ಟಿಗಳ ವಾದವನ್ನು ಪರಿಶೀಲಿಸಿ, ನನ್ನ ಅಭಿಪ್ರಾಯದಲ್ಲಿ ಮಂಡನಾಧಿಕಾರಿಯವರ ವಾದವನ್ನು ಒಪ್ಪುವಂತಾಗಿದೆ. ಆಪಾದಿತರು 
ಹೇಳಿಕೆ ಅಂದರೆ ಮೊದಲನೇ ಸಾಕ್ಷಿ ಶ್ರೀ ಬಿ.ಎನ್. ಜಗದೀಶ್, 3ನೇ ಸಾಕ್ಷಿ ಶ್ರೀ ಪಿ.ಎಸ್. ಚಂದ್ರಶೇಖರ ರಾವ್ ಮತ್ತು 2ನೇ ಸಾಕ್ಷಿ ಶ್ರೀ ವೆಂಕಟಸ್ವಾಮಿ 
ಇವರುಗಳು ಸುಳ್ಳು ಸಾಕ್ಷಿ ನುಡಿದಿರುತ್ತಾರೆ ಮತ್ತು ಸುಳ್ಳು ದಾಖಲೆ ಹಾಜರು ಪಡಿಸಿರುತ್ತಾರೆ ಎಂಬ ಅವರ ಹೇಳಿಕೆಯನ್ನು ಯಾವ ಕಾರಣಕ್ಕೂ ಒಪ್ಪಲು 
ಸಾಧ್ಯವಿಲ್ಲ. ಮೊದಲನೆಯ ಸಾಕ್ಷಿದಾರರ ಹೇಳಿಕೆಯು ಮತ್ತು ಪ್ರಧಾನ ಕಾರ್ಯದರ್ಶಿಯವರು ಘನತೆವೆತ್ತ ರಾಜ್ಯಪಾಲರ ಕಾರ್ಯದರ್ಶಿಯವರಿಗೆ ಬರೆದ ಪತ್ರ 
ನಿ. ಪಿ - 6 ಇವುಗಳಲ್ಲಿ 1ನೇ ಸಾಕ್ಷಿದಾರರು ವರ್ಗಾವಣೆ ಆದೇಶಕ್ಕೆ ಸರ್ಕಾರದ ಅನುಮತಿ, ಉನ್ನತ ಶಿಕ್ಷಣ ಸಚಿವರ ಅನುಮತಿ ಮತ್ತು ಮಾನ್ಯ 
ಮುಖ್ಯಮಂತ್ರಿಗಳ ಅನುಮೋದನೆ ಇವೆಲ್ಲವನ್ನೂ ಪಡೆದು ನಿಯಮಾನುಸಾರ ಮಾಡಿರುವ ಸಾರ್ವತ್ರಿಕ ವರ್ಗಾವಣೆ ( ನಿ. ಪಿ - 5 ಪ್ರಕಾರ) ವರ್ಗಾವಣೆ ಪಟ್ಟಿ 
ಆದ ನಂತರ ಮೊದಲನೆ ಸಾಕ್ಷಿ ಅಧೀನ ಕಾರ್ಯದರ್ಶಿಯಾಗಿದ್ದು, ಕೇವಲ ಆದೇಶಗಳಿಗೆ ಸಹಿ ಮಾಡಿರುತ್ತಾರೆ ಹೊರತು, ಅವರು ಸ್ವತಃ ವರ್ಗಾವಣೆಯಲ್ಲಿ 
ಇವರ ಪಾತ್ರ ಇರುವುದಿಲ್ಲ. ಶ್ರೀ ಬಿ.ಎನ್. ಜಗದೀಶ್‌ರವರು ವರ್ಗಾವಣೆ ಆದೇಶಕ್ಕೆ ಮೇಲಾಧಿಕಾರಿಗಳಿಂದ ಆದೇಶವಾದ ನಂತರ , ಕರ್ನಾಟಕ ಸರ್ಕಾರ 
ಸಚಿವಾಲಯದ ಕೈಪಿಡಿ 2005 ರ ಪ್ಯಾರಾ 36 ಹಾಗೂ ಕರ್ನಾಟಕ ಸರ್ಕಾರದ (ಕಾರ್ಯ ಕಲಾಪಗಳ ನಿರ್ವಹಣೆ) ಟ್ರಾನ್‌ಜಾಕ್ಷನ್ ಬಿಜಿನೆಸ್ ರೂಲ್ 1977 
ರ ನಿಯಮ 19 ರಡಿ ಅವರು ವರ್ಗಾವಣೆ ಆದೇಶಕ್ಕೆ ಸಹಿ ಮಾಡಿ, ಅದನ್ನು ಅದೇ ದಿನ ಮೇಲಾಧಿಕಾರಿಗಳ ಆದೇಶದ ಪ್ರಕಾರ ನಿರ್ದೇಶಕರಿಗೆ ರವಾನೆ 
ಮಾಡಿರುತ್ತಾರೆ ಮತ್ತು ವರ್ಗಾವಣೆ ಆದೇಶವನ್ನು ಬಿಡುಗಡೆ ಮಾಡಿರುತ್ತಾರೆ. ಆದರೆ, ಆಪಾದಿತರ ಆರೋಪವೇನೆಂದರೆ, ಶ್ರೀ ಬಿ.ಎನ್. ಜಗದೀಶ್‌ರವರೇ 
ಆಪಾದಿತರನ್ನು ಕಾನೂನು ಬಾಹಿರವಾಗಿ ವರ್ಗಾವಣೆ ಮಾಡಿರುತ್ತಾರೆಂಬ ಅವರ ಹೇಳಿಕೆಯಲ್ಲಿ ಯಾವ ತಿರುಳು ಇರುವುದಿಲ್ಲ ಎಂಬುದು ನನ್ನ 
ಅಭಿಪ್ರಾಯವಾಗಿದೆ. ಆಪಾದಿತರು ಅವರ ವರ್ಗಾವಣೆಯ ಪ್ರಕ್ರಿಯೆ ಯಾವ ರೀತಿ ಹೊರಡಿಸಿದ್ದಾರೆಂಬುದನ್ನು ಪರಿಶೀಲಿಸದೇ ವಿನಾಕಾರಣ 
ಶ್ರೀ ಜಗದೀಶ್‌ರವರ ವಿರುದ್ದ ಮಾಡಿರುವ ಆರೋಪಗಳು ನನ್ನ ಅಭಿಪ್ರಾಯದಲ್ಲಿ ಆಪಾದಿತರು ಒಬ್ಬ ಸರ್ಕಾರಿ ನೌಕರರಲ್ಲದ ರೀತಿಯಲ್ಲಿ ವರ್ತಿಸಿ, ದುರ್ನಡತೆ 
ಎಸಗಿದ್ದಾರೆಂದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ. ಅಲ್ಲದೇ ಸಾರ್ವತ್ರಿಕ ವರ್ಗಾವಣೆಯಲ್ಲಿ ಆಪಾದಿತರು ಒಬ್ಬರನ್ನೇ ವರ್ಗಾವಣೆ ಮಾಡಿರುವುದಿಲ್ಲ. ವರ್ಗಾವಣೆ 
ಪಟ್ಟಿಯಲ್ಲಿ ( ನಿ.ಪಿ - 5 ರಲ್ಲಿ) ಒಟ್ಟು ಅವರನ್ನು ಸೇರಿ 119 ಜನ ಬೋಧಕರನ್ನು ಸಾರ್ವಜನಿಕ ಹಿತದೃಷ್ಟಿಯಿಂದ ವರ್ಗಾವಣೆ ಮಾಡಿರುತ್ತಾರೆ. ಆ ರೀತಿ 
ವರ್ಗಾವಣೆ ಮಾಡಿ ಒಂದುವರೆ ತಿಂಗಳ ನಂತರ ಆಪಾದಿತರು ಘನತೆವೆತ್ತ ರಾಜ್ಯಪಾಲರಿಗೆ ಪತ್ರ ಬರೆದು ರೂ . 1.00 ಲಕ್ಷದ ಚೆಕ್‌ನ್ನು ಲಂಚದ ರೂಪದಲ್ಲಿ 
ನೀಡಿರುವುದು ನನ್ನ ಅಭಿಪ್ರಾಯದಲ್ಲಿ ಅವರು ಒಬ್ಬ ಸರ್ಕಾರಿ ನೌಕರರಲ್ಲದ ರೀತಿಯಲ್ಲಿ ವರ್ತಿಸಿರುವುದು ಕಂಡುಬರುತ್ತದೆ. ಈ ಪ್ರಕರಣದಲ್ಲಿ 
ದಾಖಲಾತಿಗಳಿಂದ ಕಂಡು ಬರುವುದೇನೆಂದರೆ , ಸಾರ್ವತ್ರಿಕ ವರ್ಗಾವಣೆಯಲ್ಲಿ ಆಪಾದಿತರನ್ನು ಸರ್ಕಾರಿ ಬಿ . ಎ. ಸಿ. ಜಿ ಪಾಲಿಟೆಕ್ನಿಕ್, ಚಿಕ್ಕಮಗಳೂರಿನಿಂದ 
ಸರ್ಕಾರಿ ಪಾಲಿಟೆಕ್ನಿಕ್, ಬೀದರ್ ಇಲ್ಲಿನ ಖಾಲಿ ಹುದ್ದೆಗೆ ವರ್ಗಾವಣೆ ಮಾಡಿರುತ್ತಾರೆ. ಆದುದರಿಂದ ಅವರು ನನ್ನನ್ನು ಒಬ್ಬನನ್ನೇ ಬಲಿಪಶು ಮಾಡಿ ದೂರದ 
ಜಿಲ್ಲೆಯಾದ ಬೀದರ್‌ಗೆ ವರ್ಗಾವಣೆ ಮಾಡಿರುತ್ತಾರೆ ಎಂದು ಅವರು ಸುಳ್ಳು ಆರೋಪ ಮಾಡಿರುವುದು ಕಂಡುಬರುತ್ತದೆ. ಆಪಾದಿತರು ಅವರ ವರ್ಗಾವಣೆ 
ಆದೇಶವನ್ನು ಕೆ. ಎ . ಟಿ ಬೆಂಗಳೂರಿನಲ್ಲಿ ಅರ್ಜಿ ಸಂಖ್ಯೆ: 4901:2011 ರಲ್ಲಿ ಛಾಲೇಜ್ ಮಾಡಿದ ನಂತರ ಟ್ರಬುನಲ್‌ನವರು ದಿನಾಂಕ: 30 .01. 2012 ರಂದು 
ಆತನನ್ನು ಹತ್ತಿರದ ಕಾಲೇಜಿಗೆ ಹಾಕುವ ವಿಷಯವನ್ನು ಪರಿಶೀಲಿಸಿ ಎಂದು ನೀಡಿದ ಆದೇಶದ ಮೇರೆಗೆ ಆತನನ್ನು ಶ್ರೀಮತಿ ವಿ.ಎಲ್. ಸರ್ಕಾರಿ ಪಾಲಿಟೆಕ್ನಿಕ್ , 
ಹಾಸನ ಇಲ್ಲಿಗೆ ವರ್ಗಾಯಿಸಲಾಯಿತು. ಈ ರೀತಿ ಆಗಿದ್ದರೂ ಸಹ ಆಪಾದಿತರು ಘನತೆವೆತ್ತ ರಾಜ್ಯಪಾಲರಿಗೆ ಲಂಚದ ರೂಪದಲ್ಲಿ ರೂ . 1.00 ಲಕ್ಷದ ಚೆಕ್‌ನ್ನು 
ಕಳುಹಿಸಿ ವರ್ಗಾವಣೆಯನ್ನು ರದ್ದು ಮಾಡಲು ಕೋರಿರುವುದು ನನ್ನ ಅಭಿಪ್ರಾಯದಲ್ಲಿ ಅವರು ದುರ್ನಡತೆಯನ್ನು ( Misconduct) ಎಸಗಿರುತ್ತಾರೆಂಬುದಾಗಿದೆ. 
ಇ) ವಿಚಾರಣಾ ವರದಿಯ ಕಂಡಿಕೆ 24 - ಆಪಾದಿತರು ತನ್ನ ಲಿಖಿತ ರಕ್ಷಣಾ ಹೇಳಿಕೆಯಲ್ಲಿ ಪ್ಯಾರಾ -16 ರಲ್ಲಿ ನಾನು 13 ಬಾರಿ ಘನತೆವೆತ್ತ ರಾಜ್ಯಪಾಲರಿಗೆ, 
65 ಬಾರಿ ಸರ್ಕಾರದ ವಿವಿಧ ಅಧಿಕಾರಿಗಳಿಗೆ ದೂರು ಸಲ್ಲಿಸಿದ್ದೇನೆ. ಆದರೆ ಫಲಿತಾಂಶವು ಶೂನ್ಯ ಎಂದು ಆರೋಪಿಸಿರುತ್ತಾರೆ. ಇದರ ಬಗ್ಗೆ ನಿ. ಪಿ - 16 ನ್ನು 
ಆಪಾದಿತರು ದಿನಾಂಕ : 09 . 06 .2009 ರಂದು ನಿರ್ದೇಶಕರಿಗೆ ಪ್ರಾಚಾರ್ಯರ ಮೂಲಕ ಬರೆದಿರುವ ಪತ್ರ, ನಿ . ಪಿ - 17, ದಿನಾಂಕ: 01.05.2009 ರಂದು 
ನಿರ್ದೇಶಕರು, ತಾಂತ್ರಿಕ ಶಿಕ್ಷಣ ಇಲಾಖೆಗೆ ಬರೆದಿರುವ ಪತ್ರ, ನಿ. ಪಿ - 18, ದಿನಾಂಕ: 31. 01. 2008 ರಂದು ಕಾರ್ಯದರ್ಶಿಗಳು , ಕಾನೂನು ನ್ಯಾಯ 
ಹಾಗೂ ಮಾನವ ಹಕ್ಕುಗಳ ಇಲಾಖೆ, ವಿಧಾನ ಸೌಧ, ಇವರಿಗೆ ಬರೆದ ಪತ್ರ, ದಿನಾಂಕ: 21.02. 2008 ರಂದು ನಿರ್ದೇಶಕರಿಗೆ ಬರೆದ ಪತ್ರ, ಆಪಾದಿತರು 
ದಿನಾಂಕ: 31.03.2008 ರಂದು ಭ್ರಷ್ಟಾಚಾರ ಅಧಿಕಾರಿಗಳ ವಿರುದ್ಧ ತನಿಖೆ ನಡೆಸಲು ಕರ್ನಾಟಕ ಲೋಕಾಯುಕ್ತರು ಇವರಿಗೆ ಪತ್ರ ಬರೆದು ಮತ್ತು 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೭೯೭ 


ದಿನಾಂಕ: 31.03.2008 ರಂದು ಘನತೆವೆತ್ತ ರಾಜ್ಯಪಾಲರ ಕಾನೂನು ಸಲಹೆಗಾರರು, ರಾಜಭವನ ಬೆಂಗಳೂರು ಇವರಿಗೆ ಬರೆದ ಪತ್ರ, ನಿ. ಪಿ - 20 
ದಿನಾಂಕ: 11.04.2008 ರಂದು ಕಾರ್ಯದರ್ಶಿಗಳು , ತಾಂತ್ರಿಕ ಪರೀಕ್ಷಾ ಮಂಡಳಿ, ಅರಮನೆ ರಸ್ತೆ , ಇವರಿಗೆ ಬರೆದ ಪತ್ರಗಳು ನಿ . ಪಿ - 21, 
ದಿನಾಂಕ: 28.05.2011 ರಂದು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು, ಸಿಬ್ಬಂದಿ ಮತ್ತು ಆಡಳಿತ ಸುಧಾರಣೆ ಇಲಾಖೆ, ಪೋಡಿಯಂ ಬ್ಲಾಕ್ , ವಿಶ್ವೇಶ್ವರಯ್ಯ 
ಕಟ್ಟಡ, ಬೆಂಗಳೂರು - 2 ರವರಿಗೆ ಬರೆದ ಪತ್ರವಾಗಿರುತ್ತದೆ. ಈ ಎಲ್ಲಾ ಪತ್ರಗಳನ್ನು ಪರಿಶೀಲಿಸಲಾಗಿ ಆಪಾದಿತರು ಕೆಲವು ಅಧಿಕಾರಿಗಳ ವಿರುದ್ದ ಅಂದರೆ 
ಶ್ರೀ ಪಿ .ಎಸ್. ಚಂದ್ರಶೇಖರ ರಾವ್, ಸರ್ಕಾರಿ ಪಾಲಿಟೆಕ್ನಿಕ್ , ಜೋಯಿಡಾ, ಹೊಸದುರ್ಗ ಪಾಲಿಟೆಕ್ನಿಕ್‌ನ ಪ್ರಾಚಾರ್ಯರಾದ ಶ್ರೀ ಸುನೀಲ, ಹರಪನಹಳ್ಳಿ 
ಸರ್ಕಾರಿ ಪಾಲಿಟೆಕ್ನಿಕ್‌ನ ಅಂಜಲಿ, ಕೂಡ್ಲಗಿ ಪಾಲಿಟೆಕ್ನಿಕ್‌ನ ಬಸವರಾಜು ಇವರುಗಳ ವಿರುದ್ಧ ಹಾಗೂ ಮೊದಲನೇ ಸಾಕ್ಷಿ ಬಿ .ಎನ್. ಜಗದೀಶ್‌ರವರ ವಿರುದ್ಧ 
ಸರ್ಕಾರದವರು ಕಾನೂನು ಕ್ರಮ ತೆಗೆದುಕೊಂಡಿರುವುದಿಲ್ಲವೆಂದು, ಈ ರೀತಿ ಉನ್ನತ ಅಧಿಕಾರಿಗಳಿಗೆ ಪತ್ರವನ್ನು ಬರೆದಿದ್ದಾರೆ . ಆದರೆ ಆಪಾದಿತರು 
ಆರೋಪಿಸಿರುವಂತೆ ಸರ್ಕಾರದವರು ತಪ್ಪು ಮಾಡಿದವರ ವಿರುದ್ದ ಸರಿಯಾಗಿ ತನಿಖೆ ಕೈಗೊಂಡು, ಮುಂದಿನ ಕ್ರಮ ಜರುಗಿಸುತ್ತಾರೆಯೇ ಹೊರತು, ಈ ರೀತಿ 
ಆಪಾದಿತರು ಅಧಿಕಾರಿಗಳ ವಿರುದ್ದ ದೂರುಗಳನ್ನು ನೀಡಿದೊಡನೆ ಸರ್ಕಾರದವರು ಕ್ರಮ ಕೈಗೊಳ್ಳಬೇಕೆಂದು ಯಾವ ನಿಯಮವಿರುವುದಿಲ್ಲ. ಮತ್ತು 
ಆಪಾದಿತರು ಅಧಿಕಾರಿಗಳ ವಿರುದ್ಧ ಕ್ರಮ ತೆಗೆದುಕೊಳ್ಳಲಿ ಎಂದು ಸರ್ಕಾರಕ್ಕೆ ನಿರ್ಭಂದ ಏರುವ ಅಧಿಕಾರ ಅವರಿಗೆ ಇರುವುದಿಲ್ಲ. ತಪ್ಪು ಮಾಡಿದ 
ಅಧಿಕಾರಿಗಳ ವಿರುದ್ಧ ಶಿಸ್ತು ಕ್ರಮ ಜರುಗಿಸಲು ಸರ್ಕಾರದವರು ಪರಮಾಧಿಕಾರವನ್ನು ಹೊಂದಿರುತ್ತಾರೆ. ಆದುದರಿಂದ ನನ್ನ ಅಭಿಪ್ರಾಯದಲ್ಲಿ ಆಪಾದಿತರು, 
ಅವರು ಹೇಳಿದ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿಲ್ಲವೆಂದು ಆಪಾದಿಸಿರುವುದು ಸರಿಯಲ್ಲವೆಂದು ಕಂಡುಬರುತ್ತದೆ. ಈ ರೀತಿಯಾಗಿ ಆಪಾದಿತರು 
ವಿನಾಕಾರಣ ಆಧಾರ ರಹಿತ ಆರೋಪಗಳನ್ನು ಮೇಲ್ಕಂಡ ಅಧಿಕಾರಿ, ನಿರ್ದೇಶಕರು, ಸಿಬ್ಬಂದಿ ವರ್ಗದವರ ವಿರುದ್ಧ ಆರೋಪಗಳು ಮಾಡಿರುವುದು 
ಕಂಡು ಬರುತ್ತದೆ. ಇದು ಸಹ ಅವರ ದುರ್ನಡತೆಯಾಗಿರುತ್ತದೆಂದು ನನ್ನ ಅಭಿಪ್ರಾಯವಾಗಿದೆ. ಅಲ್ಲದೇ ಆಪಾದಿತರು ಪತ್ರಿಕಾ ಪ್ರಕಟಣೆ ( ವಿಜಯವಾಣಿ 
ದಿನಪತ್ರಿಕೆ ದಿನಾಂಕ : 13.10 .2012 ) ರಂದು ತಾನು ಘನತೆವೆತ್ತ ರಾಜ್ಯಪಾಲರಿಗೆ ರೂ . 1.00 ಲಕ್ಷಗಳು ನೀಡಿರುವುದನ್ನು ಸಮರ್ಥಿಸಿಕೊಂಡಿರುವುದನ್ನು 
( ದಿನಪತ್ರಿಕೆಯ ನಕಲು ನಿ. ಪಿ - 13 ಎಂದು ಗುರುತಿಸಿದೆ) ಇದು ನನ್ನ ಅಭಿಪ್ರಾಯದಲ್ಲಿ ಅವರು ಕರ್ನಾಟಕ ಸಿವಿಲ್ ಸರ್ವೀಸ್ (ಕಾಂಡಕ್ಟ್) ರೂಲ್ಸ್ 1966 
ರ ನಿಯಮ 10 ನ್ನು ಸ್ಪಷ್ಟವಾಗಿ ಉಲ್ಲಂಘಿಸಿದಂತೆ ಆಗುತ್ತದೆ . ಕಾರಣ, ಅವರು ಸರ್ಕಾರದ ಅನುಮತಿಯನ್ನು ಪಡೆಯದೆ ಈ ರೀತಿ ಮಾಧ್ಯಮಗಳಲ್ಲಿ ಹಾಗೂ 
ಟಿವಿ -9ಚಾನಲ್‌ನಲ್ಲಿ ಪ್ರಸಾರ ಕಾರ್ಯಕ್ರಮ ದಿನಾಂಕ: 29 .10.2012 ರ ಮಧ್ಯಾಹ್ನ 2.00 ಗಂಟೆಗೆ ಸದರಿ ಚಾನಲ್‌ನಲ್ಲಿ ಪ್ರಸಾರವಾದ ಕಾರ್ಯಕ್ರಮದಲ್ಲಿ 
ಮೇಲಾಧಿಕಾರಿಗಳು ಹಾಗೂ ಸರ್ಕಾರದ ವಿರುದ್ಧ ಟೀಕೆ ಮತ್ತು ಹೇಳಿಕೆಗಳನ್ನು ನೀಡಿರುವುದು ಸಹ ನನ್ನ ಅಭಿಪ್ರಾಯದಲ್ಲಿ ಅವರ ದುರ್ನಡತೆಯ 
ಪರಮಾವಧಿಯನ್ನು ಎತ್ತಿ ತೋರಿಸುತ್ತದೆಂಬುದಾಗಿದೆ. 
ಈ ) ವಿಚಾರಣಾ ವರದಿಯ ಕಂಡಿಕೆ 25 - ಅಲ್ಲದೆ ಆಪಾದಿತರು ಘನತೆವೆತ್ತ ಮಾನ್ಯ ರಾಜ್ಯಪಾಲರಿಗೆ ಚೆಕ್ ರೂಪದಲ್ಲಿ ಲಂಚ ನೀಡಿದ ಪ್ರಕರಣವು 
ದಿನಪತ್ರಿಕೆಗಳಾದ ಪ್ರಜಾವಾಣಿ ನಿ . ಪಿ - 11 (ಪೇಪರ್ ಕಟಿಂಗ್) ನಿ . ಪಿ - 12 ವಿಜಯವಾಣಿ, ನಿ . ಪಿ - 13 ಕನ್ನಡಪ್ರಭ, ನಿ . ಪಿ - 14 ವಿಜಯ ಕರ್ನಾಟಕ 
ಇವುಗಳಲ್ಲಿ ಪ್ರಕಟಣೆಯಾಗಿರುತ್ತದೆ. ಈ ರೀತಿ ಆಪಾದಿತರು ಸರ್ಕಾರದ ನೀತಿ ನಿಯಮಗಳನ್ನು ಕಲುಷಿತಗೊಳಿಸಿ ಸರ್ಕಾರದ ನೀತಿ ನಿಯಮಗಳನ್ನು ಟೀಕೆ 
ಮಾಡುವ ಪ್ರವೃತ್ತಿವುಳ್ಳವರು ಆಗಿದ್ದಾರೆಂದು ನನ್ನ ಸ್ಪಷ್ಟ ಅಭಿಪ್ರಾಯವಾಗಿದೆ. ನಾನು ಮೇಲೆ ಹೇಳಿದ ಎಲ್ಲಾ ಕಾರಣಗಳಿಂದಾಗಿ ಆಪಾದಿತರು ಆರೋಪಣಾ 
ಪಟ್ಟಿಯಲ್ಲಿ ಆರೋಪಿಸಿರುವಂತೆ ಅವರು ದುರ್ನಡತೆ ಎಸಗಿರುವುದು ಸಾಬೀತಾಗಿರುತ್ತದೆ. 

At this juncture , it is relevant to extract the provision of Section 107 IPC , which defines the offence of Abetment as under : 


A person abets the doing of a thing, who : 


First - Instigate any person to do that thing; or 

Secondly – Engages with one or more other person persons in any conspiracy for the doing of that thing . If any act or illegal 
omission takes place in pursuance of that conspiracy, and in order to the doing of that thing : of 

Thirdly – Intentionally aids, by any at or illegal omission , the doing of that thing . 

So in view of the above definition of abetment in my opinion , since admittedly , the delinquent has intentionally sent a cheque 
of Rs. 1,00 ,000/- to Honorable Governor with a request to hand over the said amount to Sri . B .N . JAGADISH , the then under secretary 
to Higher Education , as Bribe, to cancel his transfer order clearly amount À to aiding the offence of Corrupt Practice , under the said 
section Intention to aid the commission of offence is the gist of offence of abetment by aid (AIR 1977 SC 666 . Trilok chand V . State of 
Delhi.) 

Further, Chapter-3, Section 12 of the prevention of Corruption act 1988 which needs as follows: 
12 , Punishment for abetment of offences defined in section 7 or 11. 
“Whoever abets any offence punishable under section 7 or section 11 whether or not that offence is committed in consequence of that 
abetment, shall be punishable with imprisonment for a term ,which shall be not less than six months but which may extend to five years 
and shall also be liable to fine.” 

Thus, the above said provisions prescribe punishment of 6 months imprisonment which shall be extended to five years and 
shall also be liable to fine. 

In this present case on hand , having regard to the conduct of delinquent, in sending cheque as a Bribe to the Hon ble 
Governor, in my opinion , falls within the preview of offence of abetment. Because giving cheque for Rs. 1,00 ,000/- as bribe amounts to 
aiding or encouraging corruption which is illegal practice. 


೭೯೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


Further, as evidence both oral and documentary disclose that the delinquent has attributed ulterior motive on the part of 
Sri. B .N . JAGADISH , even though these is nothing to show that the said under secretary demanded bribe , from the delinquent to show 
official favour. Therefore , the said act of delinquent in sending cheque, in my opinion , amount to Gross misconduct. This view of mine 
gains support by a decision of Karnataka High Court, which is reported in 1995 , L.L . R . P . 940 (Kar ) (Jyothi Home Industries v/s presiding 
Officer, Labour Court , In which , the word Misconduct has been defined as follows: 

Misconduct literally means wrong or improper conduct . It means intentional wrong doing . Itwould include unlawfulbehavior. A 
conductwhich is blameworthy would be misconduct. If by the commission or omission of the act of the employees , the employer suffers 
loss or it generates as atmosphere destructive of discipline , the sameis misconduct. 
The above decision in my opinion , clearly applies to facts and circumstances of the case on hand . 

The delinquent in his defence Statement has stated that inspite of his several letters to Government, no action has been taken 
against the concerned officials . In this regard , I am of the view that if at all he has aggrieved by the any order of the Government, or of 
the Director, Technical Education , he should have taken recourse to the legal action . This is to say he should have ventelated his 
grievance in a proper forum . Instead , he has indulged in writing No. of letters to higher officers, the Governor, and the Director. 

This conduct of delinquent, in my opinion deserves condemnation . Because , he cannot also compel government to initiate 
action against the persons named by him at his WHIMS and FANCIES . Because, it is the prerogative of the government to take action 
against erred employee ,but he cannot detect terms to the Government to do a particular job . 

Before concluding, after careful assessment of the oral and documentary evidence of the both parties, I am of the clear 
opinion that the delinquent has violated the provision of rule 10 of the Karnataka Civil Service Rules 1966 and also committed rules 3 
sub rule 1 (i) ( ii) (iii) of the said act and also he has intentionally committed the said offence of abetment "u /s 107 of IPC and his conduct 
also attracts penal provision of Chapter, 3 of S - 12, Prevention of Corruption 1988 . 

ಕೊನೆಯದಾಗಿ, ಉಭಯ ಪಾರ್ಟಿಗಳ ಸಾಕ್ಷಾಧಾರಗಳನ್ನು ಕೂಲಂಕಷವಾಗಿ ಪರಿಶೀಲಿಸಿ ಹಾಗೂ ಅವರುಗಳು ಸಲ್ಲಿಸಿದ ವಾದ ವಿವಾದಗಳನ್ನು 
ಮತ್ತು ರಕ್ಷಣಾ ಹೇಳಿಕೆಗಳನ್ನು ಗಣನೆಗೆ ತೆಗೆದುಕೊಂಡು ಮತ್ತು ಈ ಪ್ರಕರಣದ ಸಂದರ್ಭ ಸನ್ನಿವೇಶಗಳನ್ನು ಸಹ ಗಮನಿಸಿ ನನ್ನ ಅಭಿಪ್ರಾಯದಲ್ಲಿ 
ಆಪಾದಿತರಾದ ಶ್ರೀ ಬಿ. ವಿ .ಜಯಂತ್ , ಬೋಧಕರು ಇವರ ವಿರುದ್ಧ ಹೊರಿಸಿರುವ ಆರೋಪಗಳೆಲ್ಲವೂ ರುಜುವಾತಾಗಿದೆ ಎಂದು ತೀರ್ಮಾನಿಸಿ ಈ ಅಂತಿಮ 
ವರದಿಯನ್ನು ಸಲ್ಲಿಸಲಾಗಿದೆ ” ಎಂದು ವಿಚಾರಣಾಧಿಕಾರಿಗಳು ದಾಖಲಿಸಿರುತ್ತಾರೆ. 

ಸದರಿಯವರಿಗೆ ನೀಡಲಾಗಿದ್ದ ಕಾಲಾವಕಾಶ ಪೂರ್ಣಗೊಂಡಿದ್ದು, ಯಾವುದೇ ಲಿಖಿತ ಸಮಜಾಯಿಷಿಯನ್ನು ಸಲ್ಲಿಸಿರುವುದಿಲ್ಲ. ವಿಚಾರಣಾ 
ವರದಿಯಲ್ಲಿ ಸದರಿಯವರ ವಿರುದ್ಧ ಹೊರಿಸಲಾದ ಆರೋಪಗಳು ರುಜುವಾತಾಗಿದೆಯೆಂದು ನೀಡಿದ್ದ ವರದಿಯನ್ನು ಅಂಗೀಕರಿಸಿ ಈ ಕೆಳಕಂಡಂತೆ ಆದೇಶ 
ಹೊರಡಿಸಿದೆ. 

ನಿರ್ದೇಶಕರ ಆದೇಶ ಸಂಖ್ಯೆ : ಡಿಟಿಇ 08 ಡಿಇಕ್ಕೂ (1) 2011 , ಬೆಂಗಳೂರು ದಿನಾಂಕ : 25ನೇ ಫೆಬ್ರವರಿ 2014, 
ಪ್ರಸ್ತಾವನೆಯಲ್ಲಿ ವಿವರಿಸಲಾಗಿರುವ ಕಾರಣಗಳಿಂದಾಗಿ ಕರ್ನಾಟಕ ನಾಗರೀಕ ಸೇವಾ ( ವರ್ಗೀಕರಣ, ನಿಯಂತ್ರಣ ಮತ್ತು ಅಪೀಲು) 
ನಿಯಮಾವಳಿ 1957ರ ನಿಯಮ 8 ( viii) ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಶ್ರೀಮತಿ ಎಲ್. ವಿ .ಸರ್ಕಾರಿ ಪಾಲಿಟೆಕ್ನಿಕ್ , ಹಾಸನ, 
ಇಲ್ಲಿ ಕಾರ್ಯನಿರ್ವಹಿಸುತ್ತಿರುವ ಶ್ರೀ ಬಿ . ವಿ .ಜಯಂತ್ , ಬೋಧಕರು ( ಹಾಲಿ ಅಮಾನತ್ತಿನಲ್ಲಿರುವ), ಇವರನ್ನು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರಿ 
ಸೇವೆಯಿಂದ ವಜಾಗೊಳಿಸಲಾಗಿದೆ. 


ನಿರ್ದೇಶಕರು 
PR-149 

ಹಾಗೂ ನೇಮಕಾತಿ ಮತ್ತು ಶಿಸ್ತು ಪ್ರಾಧಿಕಾರ 
SC -10 

ತಾಂತ್ರಿಕ ಶಿಕ್ಷಣ ಇಲಾಖೆ, ಬೆಂಗಳೂರು 
ಜಿಲ್ಲಾಧಿಕಾರಿಗಳ ಕಛೇರಿ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ 

ಈ ತಿದ್ದುಪಡಿ ಅಧಿಸೂಚನೆ 

ಸಂ . ಜಿಶಿ / ಕ್ರಷರ್ / ಅಧಿಸೂಚನೆ /2013 -14 /2818 ದಿನಾಂಕ :18.02 .2014. 
ಶಿವಮೊಗ್ಗ ಜಿಲ್ಲೆ , ಸೊರಬ ತಾಲ್ಲೂಕಿನ ಬಲವಂತನಕೊಪ್ಪ ಹಾಗೂ ಕುತಪ್ಪ ಗ್ರಾಮಗಳ ವ್ಯಾಪ್ತಿಯಲ್ಲಿ ಕರ್ನಾಟಕ ಕಲ್ಲುಪುಡಿ 
ಮಾಡುವ ಘಟಕಗಳ ( ಕ್ರಷರ್‌ಗಳ) ನಿಯಂತ್ರಣ ಕಾಯ್ದೆ ಹಾಗೂ ನಿಯಮಾವಳಿ 2012 ರಂತೆ ದಿನಾಂಕ: 01.11. 2012 ರಂದು ಕರ್ನಾಟಕ ರಾಜ್ಯ ಪತ್ರದಲ್ಲಿ 
ಭಾಗ - 3 - ಪಿಆರ್ ಸಂ :1382 ರಲ್ಲಿ ಪ್ರಕಟಗೊಂಡ ಅಧಿಸೂಚನೆಯಲ್ಲಿ ಈ ಮೇಲ್ಕಂಡ ಗ್ರಾಮಗಳ ಸರ್ವೆ ಸಂ :100, 102 , 103, 68 ಮತ್ತು 92 ಎಂದು 
ನಮೂದಾಗಿದ್ದು, ಕಣ್ - ತಪ್ಪಿನಿಂದಾಗಿ ಸರ್ವೆ ಸಂ: 102, 103 ಮತ್ತು 92 ಅಧಿಸೂಚನೆಗೊಂಡಿದ್ದು, ದಿನಾಂಕ :30.01.2014 ರ ಸಭೆಯ ತೀರ್ಮಾನದಂತೆ 

ತನಕೊಪ್ಪ & ಕುಣೀತೆಪ್ಪ ಗ್ರಾಮಗಳ ಸರ್ವೆ ಸಂ :100 ಹಾಗೂ 68 ಮಾತ್ರ ಕ್ರಷರ್ ಸುರಕ್ಷಿತ ವಲಯವೆಂದು ತಿದ್ದುಪಡಿ ಆದೇಶ ಹೊರಡಿಸಲಾಗಿದ್ದು. 
ಉಳಿದ 102 , 103 ಮತ್ತು 92 ಸರ್ವೆ ನಂಬರುಗಳ ಪ್ರದೇಶವನ್ನು ಕ್ರಷರ್ ಸುರಕ್ಷಿತ ವಲಯದಿಂದ ಕೈಬಿಡಲಾಗಿದೆ. ಹೆಚ್ಚಿನ ಮಾಹಿತಿಗಾಗಿ ಹಿರಿಯ ಭೂ 
ವಿಜ್ಞಾನಿಯವರ ಕಛೇರಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ, ಖನಿಜ ವಿಭಾಗ, ಉಪ ವಿಭಾಗಾಧಿಕಾರಿಗಳ ಕಛೇರಿ, ಬಾಲರಾಜ್ ಅರಸ್ ರಸ್ತೆ , ಶಿವಮೊಗ್ಗ 
ಇವರನ್ನು ಸಂಪರ್ಕಿಸಬಹುದು. 

ಜಿಲ್ಲಾಧಿಕಾರಿಗಳು 
PR -146 

ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

೭೯೯ 
ಕಂದಾಯ ಸಚಿವಾಲಯ 

ಈ ತಿದ್ದುಪಡಿ 
ಸಂಖ್ಯೆ : ಕಂಇ 09 ಭೂದಾಸೇ (1) 2013 ಬೆಂಗಳೂರು, ದಿನಾಂಕ: 07 -02- 2014 
ದಿನಾಂಕ : 20- 08 - 2013ರಲ್ಲಿನ ಸಮಸಂಖ್ಯೆಯ ಅಧಿಸೂಚನೆಯಲ್ಲಿನ ಅನುಬಂಧದಲ್ಲಿನ ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು 
ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ತಾತ್ಕಾಲಿಕ ಜೇಷ್ಠತಾ ಪಟ್ಟಿಯ ಪ್ರಸ್ತಾವನೆ ದಿನಾಂಕ: 01 - 01 - 2013ರಲ್ಲಿದ್ದಂತೆ 
ಎಂಬುದರ ಬದಲಾಗಿ "ಭೂಮಾಪನ ಕಂದಾಯ ವ್ಯವಸ್ಥೆ ಮತ್ತು ಭೂದಾಖಲೆಗಳ ಇಲಾಖೆಯ ಭೂದಾಖಲೆಗಳ ಜಂಟಿ ನಿರ್ದೇಶಕರು ವೃಂದದ ಅಂತಿಮ 
ಜೇಷ್ಠತಾ ಪಟ್ಟಿಯ ಪ್ರಸ್ತಾವನೆ ದಿನಾಂಕ: 01 -01 -2013ರಲ್ಲಿದ್ದಂತೆ" ಎಂದು ಓದಿಕೊಳ್ಳುವುದು. 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಶಂಭುಲಿಂಗಯ್ಯ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕಂದಾಯ ಇಲಾಖೆ (ಭೂಮಾಪನ) 


P . R . 148 


ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 102 ನಯೋಸೇ 2012 ಬೆಂಗಳೂರು, ದಿನಾಂಕ: 19 - 02 - 2014 
ನಗರ ಮತ್ತು ಗ್ರಾಮಾಂತರ ಯೋಜನಾ ಇಲಾಖೆಯ ಹೆಚ್ಚುವರಿ ನಿರ್ದೇಶಕರ ವೃಂದದ ದಿನಾಂಕ:01 - 01 - 2014ರಲ್ಲಿದಂತೆ ಈ ಕೆಳಕಂಡ ಕರಡು 
ಜೇಷ್ಠತಾ ಪಟ್ಟಿಯಲ್ಲಿ ನೀಡಲಾಗಿರುವ ಸ್ಥಾನ, ಸೇವಾ ವಿವರಗಳು ಮುಂತಾದುವುಗಳ ಬಗ್ಗೆ ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಅಂತಹ ಆಕ್ಷೇಪಣೆಗಳನ್ನು 
ಅವಶ್ಯವಿರುವ ದಾಖಲೆಗಳೊಂದಿಗೆ ಹಾಗೂ ಸಮರ್ಥನೆಗಳೊಂದಿಗೆ ಈ ಪ್ರಕಟಣೆ ಹೊರಡಿಸಿದ 15 ದಿನದೊಳಗಾಗಿ ಸಲ್ಲಿಸುವಂತೆ ಸೂಚಿಸಲಾಗಿದೆ. 

ದಿನಾಂಕ : 01 - 01 -2014ರಲ್ಲಿದ್ದಂತೆ ನಗರ ಮತ್ತು ಗ್ರಾಮಾಂತರ ಯೋಜನಾ ಹೆಚ್ಚುವರಿ ನಿರ್ದೇಶಕರ ವೃಂದದ ಕರಡು ಜೇಷ್ಠತಾ ಪಟ್ಟಿ 


*)2 


ಹೆಸರು 
ಶ್ರೀ /ಶ್ರೀಮತಿ 


ನೇರ 
ನೇಮಕಾತಿ/ 
ಮುಂಬಡ್ತಿ/ ಇತರೆ 


ಸೇವೆಗೆ 
ಸೇರಿದ 


ಮೀಸಲಾತಿ | | ಜನ್ಮದಿನಾಂಕ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ದಿನಾಂಕ 


ಜೇಷ್ಠತೆಗೆ 
ನೈಜವಾಗಿ 
ಅರ್ಹತಾ 
ದಿನಾಂಕ 
21.10. 2008 
25.10.2008 
03.04. 2009 


1 


. 


28. 03 .1954 


06 . 01. 1984 


22 .10 .2008 


2 


. 


25. 07 .1955 


15 .11.1983 


25.10.2008 


01.05 .1956 


07. 11 .1983 | 


28.04. 2009 


ಶ್ರೀ ಎಸ್ .ಎಸ್. ಟೊಪಗಿ ಮುಂಬಡ್ತಿ 
ಶ್ರೀ ಎಸ್. ಬಿ . ಹೊನ್ನೊರ್ ಮುಂಬಡ್ತಿ 
ಶ್ರೀ ಬಿ. ಎಂ . ತಿರಕನಗೌಡರ್ ಮುಂಬಡ್ತಿ 
ಶ್ರೀ ಚೌಡೇಗೌಡ 

ಮುಂಬಡ್ತಿ 
ಶ್ರೀ ಎ . ವಿ . ರಂಗೇಶ್ 

ಮುಂಬಡ್ತಿ 
ಡಾ|| ಬಿ . ಮಹೇಂದ್ರ 

ಮುಂಬಡ್ತಿ 
7 | ಶ್ರೀ ಕೆ. ಆರ್‌. ವಿರೇಂದ್ರನಾಥ | ಮುಂಬಡ್ತಿ 


01 . 06 .1956 


20.12 .1982 


| 


03 . 04 .2009 


03 .04 . 2009 


06 . 09.1956 


10 . 06.1983 


08 .04 .2009 


| 03.04 .2009 


01. 06 .1959 


23 .04.1984 


16 .09.2009 


15. 09. 2009 


08.11 .1954 


1 


01 .06.1975 


30 .04. 2011 


| 10 .12 .2010 


P . R . 145 


Sc - 100 


ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಟಿ. ಎಂ . ವಾಸುದೇವ ರಾವ್ , 
ಸರ್ಕಾರದ ಅಧೀನ ಕಾರ್ಯದರ್ಶಿಗಳು 

ನಗರಾಭಿವೃದ್ಧಿ ಇಲಾಖೆ 
ಪೊಲೀಸ್ ಅಧೀಕ್ಷಕರವರ ಕಛೇರಿ, ಬಿ. ಎಂ . ರಸ್ತೆ, ರಾಮನಗರ ಜಿಲ್ಲೆ , ರಾಮನಗರ - 562159 

ಅಧಿಸೂಚನೆ 
ಸಂಖ್ಯೆ : 140/ ಸಿಬ್ಬಂದಿ(1) 2013 - 14, ದಿನಾಂಕ : 12 - 02 - 2014, 
ಕರ್ನಾಟಕ ಸಾರ್ವಜನಿಕ ಉದ್ಯೋಗ ( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 
2013ರಡಿಯಲ್ಲಿ ರಾಮನಗರ ಜಿಲ್ಲೆಯಲ್ಲಿನ ವಿವಿಧ ವೃಂದಗಳಲ್ಲಿ ಹೈದ್ರಾಬಾದ್ - ಕರ್ನಾಟಕ ಪ್ರದೇಶದವರಿಗಾಗಿ ಹುದ್ದೆಗಳನ್ನು 
ಗುರುತಿಸುವ ಬಗ್ಗೆ . 

1. ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಡಿಪಿಎಆರ್ 06 ಪಿಎಲ್‌ಎಕ್ಸ್ 2012, ದಿನಾಂಕ : 06 - 11 - 2013. 
2. ಸರ್ಕಾರದ ಪತ್ರ ಸಂಖ್ಯೆ : ಒಣ 212 ಪೊಸಿಇ 2013, ದಿನಾಂಕ : 16 - 01- 2014, 
3. ಪೋಲೀಸ್ ಪ್ರಧಾನ ಕಛೇರಿಯ ಜ್ಞಾಪನ ಸಂಖ್ಯೆ : ಸಿಬ್ಬಂದಿ - 4 /89 ( ಬಿ) /2013 - 14 , ದಿನಾಂಕ : 30 - 01 - 2014. 


ವಿಷಯ : 


ಉಲ್ಲೇಖ : 


eSoo 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಭಾರತ ಸಂವಿಧಾನದ ಅನುಚ್ಚೇದ 371 ( ಜೆ) ಯ ಅನುಷ್ಠಾನಕ್ಕೆ ಸಂಬಂಧಿಸಿದಂತೆ, ಹೊರಡಿಸಿರುವ ಕರ್ನಾಟಕ ಸಾರ್ವಜನಿಕ ಉದ್ಯೋಗ 
( ಹೈದ್ರಾಬಾದ್ - ಕರ್ನಾಟಕ ಪ್ರದೇಶಕ್ಕೆ ನೇಮಕಾತಿಯಲ್ಲಿ ಮೀಸಲಾತಿ) ಆದೇಶ, 2013ರ 03 ಮತ್ತು 13ನೇ ಉಪಬಂಧಗಳನ್ನು ಪರಿಶೀಲಿಸಲಾಯಿತು. ಈ 
ಉಪಬಂಧಗಳ ಅನುಸಾರ ಜಿಲ್ಲೆ/ ಘಟಕದಲ್ಲಿ ಪ್ರಾದೇಶಿಕ ಮೀಸಲಾತಿ ಇಲ್ಲವೆ ರಾಜ್ಯವಾರು ಮೀಸಲಾತಿ ಅಡಿಯಲ್ಲಿ ವರ್ಗೀಕರಣವಾಗುವುದಿಲ್ಲವಾದ ಕಾರಣ 
ಯಾವುದೇ ಮೀಸಲಾತಿಯನ್ನು ನಿಗಧಿಪಡಿಸುವ ಅಗತ್ಯವಿರುವುದಿಲ್ಲ. 

ಆದ್ದರಿಂದ, ರಾಮನಗರ ಜಿಲ್ಲೆಗೆ ಸಂಬಂಧಿಸಿದಂತೆ, ಹೈದ್ರಾಬಾದ್ - ಕರ್ನಾಟಕ ವ್ಯಾಪ್ತಿಯಡಿಯಲ್ಲಿ ಸ್ಥಳೀಯ ವೃಂದ ರಚಿಸುವ ಹಾಗೂ ನೇರ 
ನೇಮಕಾತಿ ಮತ್ತು ಮುಂಬಡ್ತಿಯಲ್ಲಿ ಯಾವುದೇ ಮೀಸಲಾತಿ ಇರುವುದಿಲ್ಲವೆಂದು ಈ ಮೂಲಕ ಅಧಿಸೂಚನೆ ಹೊರಡಿಸಲಾಗಿದೆ. 
P . R . 122 

ಪೊಲೀಸ್ ಅಧೀಕ್ಷಕರು, 
SC- 05 

ರಾಮನಗರ ಜಿಲ್ಲೆ, ರಾಮನಗರ . 
ನಗರಾಭಿವೃದ್ಧಿ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ನಅಇ 185 ಬೆಂರೂಪ್ರಾ 2013 , ಬೆಂಗಳೂರು, ದಿನಾಂಕ : 07 - 02 - 2014. 
ಕರ್ನಾಟಕ ನಗರ ಮತ್ತು ಗ್ರಾಮಾಂತರ ಯೋಜನಾ ಕಾಯ್ದೆ 1961ರ ಕಲಂ 5ರಡಿಯಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ ಹೊಸದುರ್ಗ 
ಪರಿಷ್ಕತ ಸ್ಥಳೀಯ ಯೋಜನಾ ಪ್ರದೇಶದ ಹಾಲಿ ಭೂ ಉಪಯೋಗಗಳ ನಿರ್ಧರಣಾ ದಿನಾಂಕವನ್ನು ದಿನಾಂಕ : 26 -06 - 2013 ಎಂದು 
ನಿಗಧಿಪಡಿಸಲಾಗಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 124 

ಟಿ . ಎಂ . ವಾಸುದೇವ ರಾವ್ 
SC -150 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ನಗರಾಭಿವೃದ್ಧಿ ಇಲಾಖೆ. 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 69 ಎಲ್‌ಆರ್ ಎಂ 2013, ಬೆಂಗಳೂರು, ದಿನಾಂಕ : 05 - 02 - 2014, 
ಶ್ರೀ ರಾಮಕೃಷ್ಣ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಮೈಸೂರು ಇವರಿಗೆ ಮೈಸೂರು ತಾಲ್ಲೂಕು, ಇಲವಾಲ ಹೋಬಳಿ , ಕೆ. ಹೆಮ್ಮನಹಳ್ಳಿ 
ಗ್ರಾಮದ ಸ. ನಂ . 194, 199 ಹಾಗೂ ಇತರೆಗಳಲ್ಲಿ 33 ಎಕರೆ 11 ಗುಂಟೆ ಹಾಗೂ ಹುಯಿಲಾಳು ಗ್ರಾಮದ ಸ. ನಂ . 180 ಹಾಗೂ ಇತರೆಗಳಲ್ಲಿ 11 ಎಕರೆ 0.4 
1/2 ಗುಂಟೆ ಹೀಗೆ ಒಟ್ಟು 44 - 15 1/2 ಎಕರೆ/ ಗುಂಟೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳು ಮೈಸೂರು ಇವರ ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಆರ್‌ಎಫ್/ ಎಸ್‌ಪಿಎಲ್‌ /03 /2009 - 10 , ದಿನಾಂಕ : 22 - 07 - 2010 ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 
ರಡಿಯಲ್ಲಿ ನೀಡಲಾದ ಅನುಮತಿಯ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 
38 ( ಡಿ ) ( 4) (i) ರಂತೆ ಸದರಿ ಅವಧಿಯನ್ನು ದಿನಾಂಕ : 22 - 07 - 2012 ರಿಂದ ಅನ್ವಯಿಸುವಂತೆ 5 ವರ್ಷದ ಮಿತಿಗೆ ಒಳಪಟ್ಟು ಕಾಲಾವಧಿ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 127 

ಬಿ. ಎಂ . ದಾಕ್ಷಾಯಣಮ್ಮ 
SC- 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 70 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ : 05 - 02 - 2014, 
ಸರ್ಕಾರಿ ನೌಕರರ ಗೃಹ ನಿರ್ಮಾಣ ಸಹಕಾರ ಸಂಘ ನಿ, ಮೈಸೂರು ಇವರಿಗೆ ಮೈಸೂರು ತಾಲ್ಲೂಕು, ವಾಜಮಂಗಲ ಗ್ರಾಮದ ಸ. ನಂ . 32 / , 
ಮತ್ತು ಇತರೆಗಳಲ್ಲಿ 103 – 08 ಎಕರೆ ಜಮೀನನ್ನು ವಸತಿ ನಿರ್ಮಾಣದ ಉದ್ದೇಶಕ್ಕಾಗಿ ಖರೀದಿಸಲು ಸರ್ಕಾರದ ಅಧಿಸೂಚನೆ ಸಂಖ್ಯೆ : ಕಂಇ 11 ಎಲ್‌ಆರ್‌ಎಂ 
2010, ದಿನಾಂಕ : 07 - 01 - 2011ರನ್ವಯ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 199(1ಎ) ರಡಿಯಲ್ಲಿ ನೀಡಲಾದ ಅನುಮತಿಯ 
ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 38 ( ಡಿ)( 4) ( ) ರಂತೆ ಸದರಿ ಅವಧಿಯನ್ನು 
ದಿನಾಂಕ : 07 - 01- 2013 ರಿಂದ ಅನ್ವಯಿಸುವಂತೆ 5 ವರ್ಷದ ಮಿತಿಗೆ ಒಳಪಟ್ಟು ಕಾಲಾವಧಿ ವಿಸ್ತರಿಸಿ ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 128 

ಬಿ . ಎಂ . ದಾಕ್ಷಾಯಣಮ್ಮ 
SC- 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 
ಕಂದಾಯ ಇಲಾಖೆ ( ಭೂ ಸುಧಾರಣೆ). 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

eson 
ಕಂದಾಯ ಸಚಿವಾಲಯ 

- ಅಧಿಸೂಚನೆ 
ಸಂಖ್ಯೆ : ಕಂಇ 71 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ : 05 - 02 - 2014, 
ಮೈಟೆಕ್ ಎಸ್ಟೇಟ್ ಡೆವಲಪರ್ಸ್ ಅಂಡ್ ಬಿಲ್ಡರ್ ಪ್ರೈ ಲಿ., ಮೈಸೂರು ಇವರಿಗೆ ಮೈಸೂರು ತಾಲ್ಲೂಕು, ವರುಣಾ ಹೋಬಳಿ, ವಾಜಮಂಗಲ 
ಗ್ರಾಮದ ಸ. ನಂ . 208, 209 ಹಾಗೂ ಇತರೆಗಳಲ್ಲಿ 41- 18 1/2 ಎಕರೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳ ಅಧಿಕೃತ ಜ್ಞಾಪನ 
ಸಂಖ್ಯೆ : ಎಲ್‌ಆರ್‌ಎಫ್/ಎಸ್‌ಪಿಎಲ್ / 35 /2008 - 09 , ದಿನಾಂಕ : 22 - 07 - 2010 ರನ್ವಯ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 
ರಡಿಯಲ್ಲಿ ನೀಡಲಾದ ಅನುಮತಿಯ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 
38 ( ಡಿ)( 4)(i) ರಂತೆ ಸದರಿ ಅವಧಿಯನ್ನು ದಿನಾಂಕ : 22 - 07 -2012 ರಿಂದ ಅನ್ವಯಿಸುವಂತೆ 5 ವರ್ಷದ ಮಿತಿಗೆ ಒಳಪಟ್ಟು ಕಾಲಾವಧಿ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . R . 129 

ಬಿ. ಎಂ. ದಾಕ್ಷಾಯಣಮ್ಮ 
SC - 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 61 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ : 05 - 02 - 2014 . 
ಅಧ್ಯಕ್ಷರು, ಫೌಂಡ್ರಿ ಕ್ಲಸ್ಟರ್ ಬೆಳಗಾವಿ, ಇವರಿಗೆ ಬೆಳಗಾವಿ ತಾಲ್ಲೂಕಿನ ಸಂತಿಬಸ್ತವಾಡ ಗ್ರಾಮದ ರಿ . ಸ. ನಂ . 50/2 ರಲ್ಲಿ 02 ಎಕರೆ 02 ಗುಂಟೆ 
ಕೃಷಿ ಜಮೀನನ್ನು ಕೈಗಾರಿಕಾ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳು ಬೆಳಗಾವಿ ಇವರು ಅಧಿಸೂಚನೆ ಕ್ರ.ಕಂಶಾ/ಕೆ. ಎಲ್. ಆರ್ : ಕಲಂ 109 : ಸಿಆರ್ 
19 /08- 09 , ದಿನಾಂಕ : 17 - 02 - 2009 ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 109 ರಡಿಯಲ್ಲಿ ನೀಡಲಾದ ಅನುಮತಿಯ 
ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 38 ( ಡಿ)(4)(ರಿ) ಹಾಗೂ ಸರ್ಕಾರದ 
ಅಧಿಸೂಚನೆ ಸಂಖ್ಯೆ : ಕಂಇ 125 ಎಲ್ ಆರ್ ಎ 2002 , ದಿನಾಂಕ : 19 - 08 -2002ರಂತೆ ಮೇಲಿನ ಸಂಸ್ಥೆಗೆ ದಿನಾಂಕ : 16 - 02 - 2011 ರಿಂದ 
ಅನ್ವಯವಾಗುವಂತೆ ಇನ್ನೂ 5 ವರ್ಷಗಳವರೆಗೆ ಕಾಲಾವಧಿ ವಿಸ್ತರಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ , 
P . B . 130 

ಬಿ . ಎಂ . ದಾಕ್ಷಾಯಣಮ್ಮ 
SC- 20 

ಸರ್ಕಾರದ ಅಧೀನ ಕಾರ್ಯದರ್ಶಿ , 

ಕಂದಾಯ ಇಲಾಖೆ ( ಭೂ ಸುಧಾರಣೆ). 
ಕಂದಾಯ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ : ಕಂಇ 12 ಎಲ್‌ಆರ್‌ಎಂ 2013 , ಬೆಂಗಳೂರು, ದಿನಾಂಕ : 05 -02 - 2014, 
ಶ್ರೀ ಮೂಕಾಂಬಿಕ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಮೈಸೂರು ಇವರಿಗೆ ಮೈಸೂರು ತಾಲ್ಲೂಕು, ಇಲವಾಲ ಹೋಬಳಿ, ಬೆಳವಾಡಿ 
ಗ್ರಾಮದ ಸ. ನಂ . 144, 147, 149 ಹಾಗೂ ಇತರೆಗಳಲ್ಲಿ ಒಟ್ಟು 21- 29 ಎಕರೆ ಜಮೀನನ್ನು ವಸತಿ ಉದ್ದೇಶಕ್ಕಾಗಿ ಖರೀದಿಸಲು ಜಿಲ್ಲಾಧಿಕಾರಿಗಳ ಅಧಿಕೃತ 
ಜ್ಞಾಪನ ಸಂಖ್ಯೆ : ಎಲ್‌ಆರ್‌ಎಫ್ / ಎಸ್‌ಪಿಎಲ್ /2 /2009 -10, ದಿನಾಂಕ : 26 - 06 - 2010 ರಲ್ಲಿ ಕರ್ನಾಟಕ ಭೂ ಸುಧಾರಣೆ ಅಧಿನಿಯಮ 1961ರ ಕಲಂ 
109 ರಡಿಯಲ್ಲಿ ನೀಡಲಾದ ಅನುಮತಿಯ ಅವಧಿಯು ಮುಕ್ತಾಯವಾಗಿರುವ ಹಿನ್ನೆಲೆಯಲ್ಲಿ ಕರ್ನಾಟಕ ಭೂ ಸುಧಾರಣೆ ನಿಯಮಗಳು 1974ರ ನಿಯಮ 
38( ಡಿ)( 4) ( ) ರಂತೆ ಸದರಿ ಅವಧಿಯನ್ನು ದಿನಾಂಕ : 26 - 06 - 2012 ರಿಂದ ಅನ್ವಯಿಸುವಂತೆ 5 ವರ್ಷದ ಮಿತಿಗೆ ಒಳಪಟ್ಟು ಕಾಲಾವಧಿ ವಿಸ್ತರಿಸಿ 
ಆದೇಶಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆಜ್ಞಾನುಸಾರ ಮತ್ತು ಅವರ ಹೆಸರಿನಲ್ಲಿ, 
P . R . 131. 

ಬಿ. ಎಂ . ದಾಕ್ಷಾಯಣಮ್ಮ 
SC- 20 

ಸರ್ಕಾರದ ಅಧೀನ ಕಾರ್ಯದರ್ಶಿ, 

ಕಂದಾಯ ಇಲಾಖೆ ( ಭೂ ಸುಧಾರಣೆ ). 
PROCEEDINGS OF THE COMMISSIONER OF COMMERCIAL TAXES , 
(KARNATAKA), BANGALORE - CLARIFICATION UNDER SECTION 59 (4) OF THE 

KARNATAKA VALUE ADDED TAX ACT, 2003 . 
Sub : KVAT Act , 2003 - Clarification under Section 59(4 ) regarding the rate of tax applicable on certain commodities 

reg . 
Ref : Application dated : 18 -11-2013 of M /s. K .K . Aromas, Bangalore (TIN . 29830819351) 


೮೦೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


In the application cited above of M /s. K .K . Aromas, No.428 , 10th Cross, Shastrinagar, Bangalore-560028 has sought 
clarification regarding the rate of tax applicable on certain commodities . 

2. Section 59(4 ) of the Karnataka Value Added Tax Act, 2003 empowers the Commissioner of Commercial Taxes to clarify 
the rate of tax payable under the Act, if he considers it necessary or expedient so to do, for the purpose ofmaintaining uniformity in the 
work of assessments and collection of revenue . It is examined and found that the clarification requested by the petitioner is within the 
scope of the aforesaid provision and it is necessary that the clarification be issued for the purpose ofmaintaining uniformity in the work 
of assessments and collection of revenue. 
3 . Hence the following clarification is issued. 

CLARIFICATION NO .CLR .CR . 117/ 13- 14 , DATED : 05 -02- 2014 
It is clarified that Davanam oil, Ginger oil, Palmarosa oil and Patchouli oil are liable to tax at 14 .5 % from 01.08 .2012 as 
unscheduled goods under section 4(1) (b )(ii) of the Karnataka Value Added Tax Act , 2003. 
P . R . 123 

AJAY SETH 
SC-100 

Commissioner of Commercial Taxes , 

(Karnataka), Bangalore 
ಕೃಷಿ ಮಾರಾಟ ನಿರ್ದೇಶಕರ ಕಛೇರಿ, ನಂ . 16, 11ನೇ ರಾಜಭವನ ರಸ್ತೆ, ಪಿ. ಬಿ . ನಂ . 5309 , ಬೆಂಗಳೂರು 

ಅಧಿಸೂಚನೆ 

/ 03 / ಚುನಾವ/ 2011 , ಬೆಂಗಳೂರು, ದಿನಾಂಕ : 04 - 02 - 2014 , 
ಕರ್ನಾಟಕ ಕೃಷಿ ಉತ್ಪನ್ನ ಮಾರುಕಟ್ಟೆ ವ್ಯವಹಾರ (ನಿಯಂತ್ರಣ ಮತ್ತು ಅಭಿವೃದ್ಧಿ) ಅಧಿನಿಯಮ, 1966ರ ಕಲಂ 10(1)( vii) ರಲ್ಲಿನ ಪ್ರದತ್ತವಾದ 
ಅಧಿಕಾರವನ್ನು ಚಲಾಯಿಸಿ ಕರ್ನಾಟಕದಲ್ಲಿನ ಕೃಷಿ ಮಾರಾಟ ಇಲಾಖೆಯ ನಿರ್ದೇಶಕನಾದ ಪಿ. ಎಸ್ . ವಸ್ತದ ಆದ ನಾನು, ಕಾಯ್ದೆಯ ಕಲಂ 10ರ ಪ್ರಕಾರ 
ರಚಿತವಾಗಿರುವ ಈ ಕೆಳಕಂಡ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಗಳಿಗೆ ಅವುಗಳ ಮುಂದೆ ಕಾಣಿಸಿರುವ ಅಧಿಕಾರಿಗಳನ್ನು ಇಲಾಖಾ ಪ್ರತಿನಿಧಿಯಾಗಿ 
ನಾಮಕರಣ ಮಾಡಿದ್ದೇನೆ. 


ಕ್ರಮ 


ಜಿಲ್ಲೆಯ 
ಹೆಸರು 


ಸಮಿತಿಯ ಹೆಸರು 


ಸದಸ್ಯರನ್ನಾಗಿ ನಾಮಕರಣ ಮಾಡಲಾಗಿರುವ ಅಧಿಕಾರಿಗಳು 


ಸಂಖ್ಯೆ 


1. 


| 


ಶಿವಮೊಗ್ಗ 


ಕೊಪ್ಪಳ ಗಂಗಾವತಿ 

ಕಾರ್ಯದರ್ಶಿ, ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು 
ಭತ್ತ ಮತ್ತು ಅಕ್ಕಿ ಉತ್ಪನ್ನಗಳ ವಿಶೇಷ | ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು 
ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, 

ಕಾರಟಗಿ, 
ಬಾಗಲಕೋಟೆ| ಬಾಗಲಕೋಟೆ 

ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ಬಿಜಾಪುರ 
ಸಾಗರ 

ಉಪ ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ, ಶಿವಮೊಗ್ಗ ಜಿಲ್ಲೆ , ಶಿವಮೊಗ್ಗ, 
ಸೊರಬ 

ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ, 
ಹೊಸನಗರ 

ಉಪ ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ, ಶಿವಮೊಗ್ಗ ಜಿಲ್ಲೆ, ಶಿವಮೊಗ್ಗ. 
| ಚಿತ್ರದುರ್ಗ ಹೊಸದುರ್ಗ 

ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ. 
ಹೊಳಲ್ಕೆರೆ 

ಉಪ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ . 
| ಗುಲ್ಬರ್ಗಾ ಗುಲ್ಬರ್ಗಾ 

ಕಾರ್ಯದರ್ಶಿ , ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ, ರಾಯಚೂರು 
ಜೇವರ್ಗಿ 

ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಗುಲ್ಬರ್ಗಾ ಜಿಲ್ಲೆ, 

ಗುಲ್ಬರ್ಗಾ 
| ಬಿಜಾಪುರ ಸಿಂಧಗಿ 

ಸಹಾಯಕ ನಿರ್ದೇಶಕರು , ಕೃಷಿ ಮಾರಾಟ ಇಲಾಖೆ, ಬಿಜಾಪುರ ಜಿಲ್ಲೆ, 
ಬಿಜಾಪುರ 


11 . 


1 . 


ಇಂಡಿ 


ಸಹಾಯಕ ನಿರ್ದೇಶಕರು, ಕೃಷಿ ಮಾರಾಟ ಇಲಾಖೆ, ಬಿಜಾಪುರ ಜಿಲ್ಲೆ, 
ಬಿಜಾಪುರ 


P. R . 137 


ಪಿ.ಎಸ್ . ವಸ್ತದ 
ವ್ಯವಸ್ಥಾಪಕ ನಿರ್ದೇಶಕರು, 
ಕರ್ನಾಟಕ ರಾಜ್ಯ ಕೃಷಿ ಮಾರಾಟ ಇಲಾಖೆ. 


SC -25 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


esoa 


DIRECTORATE OF ECONOMICS AND STATISTICS , BANGALORE - 1 
Consumer Price Index Numbers for Industrial Workers 

No. DES 29 PWX 2013, dated 13-02- 2014 
Base : 1987 -88 = 100 

Month : December 2013 


State : Karnataka 


Group/Sub -Group 


Bellary 


Bhadravathi 


Davangere 


Dandeli 


Gulbarga 


Harihar 


Hassan 


Mandya 


Mangalore 


Raichur 


Tumkur 


FOOD : 


(a ) 


Cereals & Cereals Products 


893 


936 


1080 


880 


820 


957 


10101002 


801 


994 


946 


(b ) 


Pulses & Pulses Products 


697 


747 


791 


869 


717 


742 


755 


790 


700 


741 


712 


(c) 


Oil & Fats 


431 


460 


481 


462 


439 


489 


446 


473 


369 


480 


421 


(d ) Meat, Fish & Eggs 


909 


1000 


1115 


962 


1022 


1023 


956 


1031 


725 


1152 


1017 


(e) 


Milk & Milk Products 


708 


672 


791 


844 


716 


802 


678 


783 


684 


720 


686 


(f) 


Condiments & Spices 


745 


797 


1050 


1035 


742 


681 


796 


830 


630 


911 


784 


(g) 


Vegetables & Fruits 


866 


851 


1017 


971 


894 


859 


870 


1001 


783 


827 


1183 


(h ) 


Other Food 


587 


839 


822 


700 


716 


590 


643 


693 


678 


680 


608 


FOOD GROUP INDEX 


773 


829 


939 


832 


764 


794 


825 


890 


708 


854 


816 


Pan , Supari, 
Intoxicants 


Tobacco 


& 


834 


1039 


887 


816 


700 


844 


744 


832 


592 


737 


826 


Fuel & Light 


644 


621 


658 


767 


631 


652 


582 


T 


708 


571 


834 


509 


IV . 


Housing 


100 


100 


100 


100 


100 


100 


100 


100 


100 


100 


100 


V . 


Clothing Bedding & Footwear 


334 


553 


48 


481 


| 456 


399 


439 


574 


719 


352 


708 


235 


VI. 


Miscellaneous : 


( a ) Medical Care 


720 


966 


587 


492 


387 


331 


535 


574 


386 


462 


321 


786 


791 


1099 


461 


942 


(b ) Education , Recreation & 

Amusement 


1140 


824 


640 


1090 


1530 


1005 


703 


749 


672 


659 


868 


719 


667 


942 


766 


652 


714 


(c ) Transport & 

Communication 


(d ) Personal Care & effects 


422 


497 


571 


558 


598 


457 


478 


509 


521 


430 


432 


(e ) Others 


536 


501 


648 


800 


459 


472 


523 


686 


389 


673 


460 


Miscellaneous Group 


593 


654 


703 


590 


636 


611 


583 


637 


613 


697 


557 


GENERAL INDEX 


626 


677 


737 


675 


608 


630 


671 


734 


594 


726 


558 


| 7 .39 


9. 19 


8 .27 


8 . 26 


| 8. 56 


9.25 


7 . 92 


9. 31 


To convert to Base 1960 Multiply 
by Linking Factor . 


JOINT DIRECTOR , 
Directorate of Economics & Statistics 
Government ofKarnataka , Bangalore. 


280 


264 


/ 


305 
238 


261 


| | 


249 


288 


254 


೮೦೪ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

ಭಾಗ ೩ 
MINISTRY OF LABOUR , LABOUR BUREAU 

No. 112/1 (KTK)/ 2013 CPI, dated : 5th February 2014 , 
Consumer Price Index Numbers for Industrial Workers (Base -2001 = 100 ) 

Month : December 2013 
Group /Sub -Group/ /Centre Belgaum Bangalore Hubli-Dharwad Mercara 

Mysore 
FOOD : 
(a) Cereals & Products 

_ 264 

261. 
(b ) Pulses & Products 

252 233 

261 
(c) Oils & Fats 

245 | 234 207 267 

235 
(d) Meat, Fish & Eggs 

357 326 323 289 

323 
(e) Milk & Products 

296 270 

265 
(f) Condiments & Spices 

292 314 294 

356 
(9) Vegetables & Fruits 

328 261. 306 290 

297 
(h ) Other Food 

292 
FOOD GROUP 

279 278 267 274 

290 
Pan , Supari , Tobacco & Intoxicants 

244 239 

260 
Fuel & Light 

179 204 346 

197 
Housing Index 

| 

215 322 

254 
Clothing Bedding & Footwear 

148 | 161 

183 

156 
Miscellaneous : 
(a) Medical Care 

201 220 

190 
(b) Education ,Recreation & Amusement 

170 | 174 

174 328 

131 
(c) Transport & Communication 

301. 245 

270 
(d ) Personal Care & Effects 

191 208 

219 
(e ) Others 

229 218 225 210 

264 
Miscellaneous Group 

213 

227 

235 
GENERAL INDEX 

246 | 243 

256 248 

252 


272 


261 


270 


266 


225 


271 


199 
228 


102 


169 


251 


221 


288 


312 


226 


200 


243 


208 


JOINT DIRECTOR , 
Directorate of Economics & Statistics 

Government of Karnataka, Bangalore . 
P . R . 138 

L . R . CHAUHAN 
SC- 05 

ECONOMIC OFFICER 
ಮಾರಾಟಾಧಿಕಾರಿಗಳು, ಬೇಲೂರು ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ಬೇಲೂರು- 573115 

ಸ್ಥಿರ ಸ್ವತ್ತುಗಳ ಜಪ್ತಿ ನೋಟೀಸು 

ಫಾರ್ಮ ನಂ .- 7 

(38ನೆಯ ರೂಲು( 2)(C) ( R. C. S.-48) 
ಸಂಖ್ಯೆ : ಸಿ. ಇ . ಪಿ . ನಂ ./ ಎ. ಆರ್ .29 / 43 / 2002 - 2003, ಯು . ಬಿ .ಎಫ್ / 7 ( ವ)/ 2012 - 13 , ದಿನಾಂಕ : 30 - 01 - 2014 

ಹಾಸನ ಜಿಲ್ಲಾ ಬೇಲೂರು ಟೌನ್ ದಮಯಂತಿ ಹೊಂಡದ ಬೀದಿ ಪುರಸಭಾ ಖಾತೆ ನಂ . 3524 /2013 ರಲ್ಲಿರುವ ನಾಡಹಂಚಿನ ಮನೆ 
ವಿಸ್ತೀರ್ಣ 5.0 X 3.05 ಮೀ . ನಿವೇಶನ ವಿಸ್ತೀರ್ಣ 6 . 00 X 9 .60 ರಲ್ಲಿರುವ ಶ್ರೀ ಬಿ .ಎಸ್ . ಗುರುಪ್ರಸಾದ್ ಬಿನ್ ಸುಬ್ಬರಾವ್, ದಮಯಂತಿ ಹೊಂಡದ 
ಬೀದಿ, ಕೋಟೆ, ಬೇಲೂರು, ಇವರಿಗೆ ಕೊಡುವ ಜಪ್ತಿ ನೋಟೀಸ್ ನಂಬರು / ಎ. ಆರ್ . 29 / 43 / 2002 - 2003 , ಯು . ಬಿ. ಎಫ್ / 7 ( ವ) / 2012 - 13, ಬೇಲೂರು 
ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ಬೇಲೂರು, ಇದಕ್ಕೆ ಸದರಿ ಸಾಲದ ಬಾಕಿ ಹಣ ರೂ . 2,06,000.00ಯನ್ನು ಈ ವರೆಗೆ ನೀವು ಕೊಡದೇ 
ಇರುವ ಕಾರಣದಿಂದಲೂ ವ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕವಾದ ಕಾರಣಗಳನ್ನು ಕೊಡದೇ ಇದ್ದುದ್ದರಿಂದಲೂ ನಿಮ್ಮ ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ 
ಸ್ವತ್ತುಗಳು ಜಪ್ತಿ ಮಾಡಲ್ಪಟ್ಟಿವೆ ಎಂಬುದಾಗಿ ನಿಮಗೆ ಈ ಮೂಲಕ ತಿಳಿಸೋಣವಾಗುತ್ತದೆ ಮತ್ತು ಬಾಕಿ ಹಣವನ್ನು ತಾ 08/02 /2014ರ ಒಳಗೆ ಬಡ್ಡಿ ವ 
ಇತರ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ಥಿರ ಸ್ವತ್ತುಗಳು ಮಾರಾಟ ಮಾಡಲ್ಪಡುವವು. 

ಸ್ಥಿರ ಸ್ವತ್ತುಗಳ ಯಾದಾಸ್ತು 
ಹಾಸನ ಜಿಲ್ಲಾ ಬೇಲೂರು ಟೌನ್ ದಮಯಂತಿ ಹೊಂಡದ ಬೀದಿ ಪುರಸಭಾ ಖಾತೆ ನಂ . 3524 /2013 ರಲ್ಲಿರುವ ನಾಡಹಂಚಿನ ಮನೆ 
ವಿಸ್ತೀರ್ಣ 5.0 X 3.05 ಮೀ . ನಿವೇಶನ ವಿಸ್ತೀರ್ಣ 6.00 X 9.60. 

ಮಾರಾಟಾಧಿಕಾರಿಗಳು, 
ಬೇಲೂರು ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., 

ಬೇಲೂರು- 573115. 


ಭಾಗ ೩ 


೮೦೫ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 
ಮಾರಾಟಾಧಿಕಾರಿಗಳು, ಬೇಲೂರು ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ಬೇಲೂರು-573115 

ಸ್ಥಿರ ಸ್ವತ್ತುಗಳ ಜಪ್ತಿ ನೋಟೀಸು 

ಫಾರ್ಮ ನಂ .- 7 
( 38ನೆಯ ರೂಲು( 2) ( c) ( R. C. S.-48) 


ಸಂಖ್ಯೆ : ಸಿ. ಇ . ಪಿ . ನಂ ./ ಎ . ಆರ್ .29 / 47 / 2002 - 2003, ಯು . ಬಿ .ಎಫ್ / 15 ( ಎ) / 2012 - 13, ದಿನಾಂಕ : 30 - 01 - 2014, 


ಹಾಸನ ಜಿಲ್ಲಾ ಬೇಲೂರು ತಾಲ್ಲೂಕಿನ ಎನ್ ನಿಡಗೋಡು ಗ್ರಾಮದ ಸರ್ವೆ ನಂ . 27ರಲ್ಲಿರುವ 1 ಗುಂಟೆರಲ್ಲಿರುವ ಶ್ರೀ ಎಂ . ಇ. ಪುಟ್ಟರಾಜು ಬಿನ್ 
ಈರೇಗೌಡ ಬೀಡಸ್ಸಾಲ್, ಶಂಕರ್ ಹೋಟೆಲ್ ದೇವಸ್ಥಾನ ರಸ್ತೆ, ಬೇಲೂರು, ಇವರಿಗೆ ಕೊಡುವ ಜಪ್ತಿ ನೋಟೀಸ್ ನಂಬರು/ ಎ. ಆರ್. 29 / 47 / 2002 -2003, 
ಯು . ಬಿ.ಎಫ್ /15 ( ವ)/ 2012 - 13, ಬೇಲೂರು ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., ಬೇಲೂರು, ಇದಕ್ಕೆ ಸದರಿ ಸಾಲದ ಬಾಕಿ ಹಣ ರೂ . 52,216.00 
ಯನ್ನು ಈವರೆಗೆ ನೀವು ಕೊಡದೇ ಇರುವ ಕಾರಣದಿಂದಲೂ ವ ಕೊಡಲಿಕ್ಕೆ ತಪ್ಪಿದ ಕುರಿತು ತಕ್ಕವಾದ ಕಾರಣಗಳನ್ನು ಕೊಡದೇ ಇದ್ದುದ್ದರಿಂದಲೂ ನಿಮ್ಮ 
ಹಕ್ಕಿನ ಈ ಕೆಳಗೆ ಕಾಣಿಸಿದ ಸ್ಥಿರ ಸ್ವತ್ತುಗಳು ಜಪ್ತಿ ಮಾಡಲ್ಪಟ್ಟಿವೆ ಎಂಬುದಾಗಿ ನಿಮಗೆ ಈ ಮೂಲಕ ತಿಳಿಸೋಣವಾಗುತ್ತದೆ ಮತ್ತು ಬಾಕಿ ಹಣವನ್ನು ತಾ . 
02 - 08 - 2014ರ ಒಳಗೆ ಬಡ್ಡಿ ವ ಇತರ ಖರ್ಚು ಸಮೇತ ಪಾವತಿ ಮಾಡದೇ ಇದ್ದರೆ ಕಾನೂನು ಪ್ರಕಾರ ಸದರಿ ಸ್ಥಿರ ಸ್ವತ್ತುಗಳು ಮಾರಾಟ 
ಮಾಡಲ್ಪಡುವವು. 

ಸ್ಥಿರ ಸ್ವತ್ತುಗಳ ಯಾದಾಸ್ತು 
ಹಾಸನ ಜಿಲ್ಲಾ ಬೇಲೂರು ತಾಲ್ಲೂಕಿನ ಎನ್ ನಿಡಗೋಡು ಗ್ರಾಮದ ಸರ್ವೆ ನಂ . 27 ರಲ್ಲಿರುವ 1 ಗುಂಟೆ. 


P . D . 19 


ಮಾರಾಟಾಧಿಕಾರಿಗಳು, 
ಬೇಲೂರು ಅರ್ಬನ್ ಕೋ - ಆಪರೇಟಿವ್ ಬ್ಯಾಂಕ್ ನಿ., 

ಬೇಲೂರು- 573115 . 


SC- 10 


REMIK STERLING CHEMICALS PRIVATE LIMITED 


401, A Wing , Queens Corner , Queens Road , Bangalore -560001 
Notice of Resolution of Voluntary Winding up under Section 485 ( 1) 
In the matter of Companies Act, 1956 , 

And 
Remik Sterling Chemicals Private Limited , registered on 10 /05/ 1996 
At the Extra Ordinary General Meeting of the above company held on 16th January , 2014 at 401 , A wing , Queens Corner, 
Queens Road , Bangalore 560001 the following resolution was passed as Special Resolution : 
"RESOLVED that, pursuant to section 484 (1)(b ) of the Companies Act, 1956 the Company be wound up voluntarily . 


Dated : 16- 01- 2014, 


By Order of the Board , 
Chanakya P . Contractor, 


Place : Bangalore 


Director 


REMIK STERLING CHEMICALS PRIVATE LIMITED 


401, A WING , QUEENS CORNER , QUEENS ROAD , BANGALORE 560001 


FORM NO . 151 

[See rule 315 ] 
COMPANIES ACT, 1956 


Members Voluntary Winding - up 


Notice of appointment of liquidator pursuant to section 516 


Name of company 


Remik Sterling Chemicals Private Limited 


Nature ofbusiness 


Chemicals 


Address of 


Registered Office 


401 , A Wing, Queens Corner, queens Road , 
Bangalore-560001, Karnataka. 
Chanakya P . Contractor 


Name and address of 


೮೦೬ 


Liquidator 


Date of appointment 
By whom appointed 

P .D . 18 
SC-5 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

ಭಾಗ ೩ 
1, Rushil Bunglow , Bodakdev, 
Ahmedabad-380054 , Gujarat. 
January 16, 2014 
Members 

For Remit Sterling Chemicals Private Limited , 

Chanakya P .Contractor, 

Liquidator. 


KARNATAKA POWER TRANSMISSION CORPORATION LIMITED . 
Office of the Executive Engineer Elecl, Chamarajanagara Tr. (Works) Division ,KPTCL , N . R . Mohalla , Mysore -07. 

DRAFT NOTIFICATION 

No . EEE/ AEE( o) /MWD/ CMN/2013-14,/ 3839 - 43 Date:05.02 . 2014 
Karnataka Power Transmission Corporation Limited has formulated a scheme under section 67 of the Electricity act 2003 and 
the scheme is herewith published in pursuance of section 67 (2 ) of the said Act, for information of the General public. Particulars of the 
scheme are as follows. 
1 . Name of the Work 

Construction of new 66KV SC line on MC /DC towers from Proposed IPP switch yard 
of M /s Bannari Amman Sugar Ltd to Proposed 66 /11 KV S /S at Kunthur in Kollegala 

Taluk , Chamarajnagara District on self execution basis . 
Salient Features 

Evacuation scheme of 20 MW Gross generation out of sanctioned 27 .0 MW & 12 .7 
MW exportable during season & 18 .6 MW exportable during off season co - generation 
Power from Plant at Kunthur Village , Kollegala Taluk , Chamajajanagara District in 

favour of M /s Bannari Amman Sugars Limited ., Bangalore . 
Areas Passing through 

Chilakavadi, Kunthur Limits . 
Approximate length of the line : 1 . 7 Km. 
Approximate Cost 

: 264 . 05 Lakhs. 
KPTCL shall have and exercise all powers under the section 164 of Indian Electricity Act 2003 read with para -(III) of the 
Indian Telegraph Act 1885 ( 10 to 19 & 19A of 1885 ) for implementation of the above said scheme. Objections if any regarding the above 
scheme shall be sent to the office of the undersigned within 15 days from the date of Publication of this notification for consideration by 
the corporation . 


Executive Engineer Elecl. 
KPTCLWorks Division , 

Chamarajanagara. 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 

ಕಾರ್ಯ ನಿರ್ವಾಹಕ ಇಂಜಿನಿಯರ್ ( ವಿ)ರವರ ಕಛೇರಿ, 
ಬೃಹತ್ ಕಾಮಗಾರಿ ವಿಭಾಗ, ಚಾಮರಾಜನಗರ, ಕ.ವಿ . ಪ್ರ. ನಿ. ನಿ., ಎನ್. ಆರ್, ಮೊಹಲ್ಲ, ಮೈಸೂರು-7 

" ಪ್ರಕಟಣೆ" 
ಸಂಖ್ಯೆ : ಇ . ಇ. ಇ./ ಕಾವಿ / ಚಾ . ನಗರ / ಸಿವೈಎಸ್ / 2013 - 14 / 3839 - 43, ದಿನಾಂಕ : 05 - 02 - 2014, 
ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ವಿದ್ಯುತ್ ಸರಬರಾಜು ಕಾಯಿದೆ 2003 ರ ಸೆಕ್ಷನ್ 67 ರಡಿಯಲ್ಲಿ ಯೋಜನೆಗಳನ್ನು 
ರೂಪಿಸಿದೆ ಮತ್ತು ಇದೇ ಕಾಯಿದೆ ಸೆಕ್ಷನ್ 67( 2)ರನ್ವಯ ಸಾರ್ವಜನಿಕರಿಗೆ ಮಾಹಿತಿಯನ್ನು ನೀಡುವ ದೃಷ್ಟಿಯಿಂದ ಈ ಪ್ರಕಟಣೆಯನ್ನು ಇಲ್ಲಿ 
ಪ್ರಕಟಿಸಲಾಗಿದೆ. ಯೋಜನೆಯ ವಿವರ ಈ ಕೆಳಗಿನಂತಿದೆ . 

1. ಕಾಮಗಾರಿಯ ಹೆಸರು : ಚಾಮರಾಜನಗರ ಜಿಲ್ಲೆ , ಕೊಳ್ಳೇಗಾಲ ತಾಲ್ಲೂಕಿನ ಕುಂತೂರು ಗ್ರಾಮದಲ್ಲಿ ಉದ್ದೇಶಿತ 66/11 ಕೆ.ವಿ. ವಿದ್ಯುತ್ 

ಉಪಕೇಂದ್ರದಿಂದ ಮೆ|| ಬನ್ನಾರಿ ಸಕ್ಕರೆ ಕಾರ್ಖಾನೆಯವರ ಉದ್ದೇಶಿತ 66/ 11 ಕೆ. ವಿ. ವಿದ್ಯುತ್ ಘಟಕದ ವರೆಗೆ 1.7 ಕಿ. ಮೀ . ಮಾರ್ಗ 

ಉದ್ದಕ್ಕೆ ಎಂ .ಸಿ/ ಡಿಸಿ ಗೋಪುರಗಳ ಮೇಲೆ 66 ಕೆ. ವಿ./ ಡಿ.ಸಿ. ಲಿಲೈ ಲೈನ್ ನಿರ್ಮಾಣ. 
2. ಪ್ರಮುಖ ಲಕ್ಷಣಗಳು : ಮೆ | ಬನ್ನಾರಿ ಸಕ್ಕರೆ ಕಾರ್ಖಾನೆಯವರು 27.0 ಮೆ . ವ್ಯಾ . ಉತ್ಪಾದನೆ ಮಾಡಲು ಹಾಗೂ ಸುತ್ತಮುತ್ತಲ ಪ್ರದೇಶದಲ್ಲಿ 

ವಿದ್ಯುತ್ ಪೂರೈಕೆಯ ವಿಶ್ವಾಸನೀಯತೆಯನ್ನು ಸುಧಾರಿಸುವುದು. 

ಹಾದು ಹೋಗುವ ಮಾರ್ಗಗಳು : ಚಿಲಕವಾಡಿ ಹಾಗೂ ಕುಂತೂರು ಗ್ರಾಮ ವ್ಯಾಪ್ತಿ . 
4. ಮಾರ್ಗದ ಅಂದಾಜು ಉದ್ದ : 1.7 ಕಿ. ಮೀ . 
5. ಮಾರ್ಗದ ಅಂದಾಜು ವೆಚ್ಚ : ರೂ . 264.00 ಲಕ್ಷಗಳು 


k 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೦೭ 


ಕವಿಪ್ರನಿನಿಯು ಮೇಲ್ಕಂಡ ಯೋಜನೆಗಳನ್ನು ಅನುಷ್ಠಾನಗೊಳಿಸಲು ಭಾರತೀಯ ಟೆಲಿಗ್ರಾಫ್ ಕಾಯಿದೆ 1885 (1885ರ 13 ) ಭಾಗ - 3 ರಡಿಯಲ್ಲಿ 
ಟೆಲಿಗ್ರಾಫ್ ಪ್ರಾಧಿಕಾರಿಗಳು ಹೊಂದಿರುವ ಎಲ್ಲಾ ಅಧಿಕಾರಗಳನ್ನು ಹೊಂದಿರುತ್ತದೆ ಮತ್ತು ಚಲಾಯಿಸುತ್ತದೆ. ಮೇಲ್ಕಂಡ ಯೋಜನೆಗಳಿಗೆ ಸಂಬಂಧಿಸಿದಂತೆ 
ಆಕ್ಷೇಪಣೆಗಳೇನಾದರೂ ಇದ್ದಲ್ಲಿ ಕೆಳ ಸಹಿದಾರರಿಗೆ ಈ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ 15 ದಿನಗಳ ಒಳಗಾಗಿ ಕಳುಹಿಸಿ ಕವಿಪ್ರನಿನಿ ಗಮನಕ್ಕೆ 
ತರಬೇಕು. 

ಕಾರ್ಯ ನಿರ್ವಾಹಕ ಇಂಜಿನಿಯರ್ ( ವಿ), 
P . D . 17 

ಚಾಮರಾಜನಗರ , ಬೃಹತ್ ಕಾಮಗಾರಿ ವಿಭಾಗ, 
SC-10 

ಕ. ವಿ. ಪ್ರ.ನಿ. ನಿ., ಎನ್.ಆರ್, ಮೊಹಲ್ಲ, ಮೈಸೂರು. 


ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತ 
ಕಾರ್ಯ ನಿರ್ವಾಹಕ ಅಭಿಯಂತರರು ( ವಿ ) ರವರ ಕಛೇರಿ, 
ಬೃಹತ್ ಕಾಮಗಾರಿ ವಿಭಾಗ, ಹಾವೇರಿ ಜಿಲ್ಲೆ, ಕ.ವಿ. ಪ್ರ.ನಿ.ನಿ., ಹುಬ್ಬಳ್ಳಿ - 580024 

ಯೋಜನಾ ಪ್ರಕಟಣೆ 
ಸಂಖ್ಯೆ : 605 /ಕಾನಿಇಂ( ವಿ)/ ಸಕಾನಿಇಂ( ವಿ)/ ಹಾವೇರಿ ಜಿಲ್ಲೆ/ 2013- 14/6355- 60, ದಿನಾಂಕ : 04 - 02- 2014, 
ವಿದ್ಯುತ್ ಅಧಿನಿಯಮ 2003 ಅನುಸಾರವಾಗಿ ಕರ್ನಾಟಕ ವಿದ್ಯುತ್ ಪ್ರಸರಣ ನಿಗಮ ನಿಯಮಿತವು ಒಂದು ಯೋಜನೆಯನ್ನು ರೂಪಿಸಿದೆ. ಈ 
ಯೋಜನೆಯನ್ನು ಅದೇ ಅಧಿನಿಯಮದ ಅನುಸಾರವಾಗಿ ಇಲ್ಲಿ ಪ್ರಕಟಿಸಲಾಗಿದೆ. ಯೋಜನೆಯ ವಿವರ ಈ ಕೆಳಗಿನಂತಿರುತ್ತದೆ. 
ಕೆಲಸದ ಹೆಸರು : 

• 220 ಕೆ. ವಿ. ಗದಗ ವಿದ್ಯುತ್ ಕೇಂದ್ರದಿಂದ 220 ಕೆ. ವಿ ಬಾಗಲಕೋಟ ವಿದ್ಯುತ್ ಕೇಂದ್ರದ ವರೆಗೆ 220 ಕೆ. ವಿ . ಜೋಡು ವಿದ್ಯುತ್ ಪ್ರಸರಣ 

ಮಾರ್ಗ ಮತ್ತು 220 ಕೆ.ವಿ. ಹರ್ತಿ ಲಿಂಗಾಪುರ ಜೋಡು ವಿದ್ಯುತ್ ಮಾರ್ಗದ ಎರಡನೇಯ ಸರ್ಕ್ಯೂಟ್‌ನ್ನು ಗದಗ 220 ಕೆ.ವಿ. ವಿದ್ಯುತ್ 

ಕೇಂದ್ರಕ್ಕೆ ಲಿಲೋ ವಿದ್ಯುತ್ ಮಾರ್ಗ ನಿರ್ಮಿಸುವ ಕುರಿತು. 
ಯೋಜನಾ ಉದ್ದೇಶ : ಗದಗ ಜಿಲ್ಲೆ ಹಾಗೂ ಬಾಗಲಕೋಟ ಜಿಲ್ಲೆಯ ಸುತ್ತಮುತ್ತಲಿನ ಪ್ರದೇಶಕ್ಕೆ ಅಡಚಣೆರಹಿತ ವಿದ್ಯುತ್ ಪೂರೈಕೆಗಾಗಿ ನಿರ್ಮಿಸುವುದು. 
ಅಂದಾಜು ವೆಚ್ಚ : ರೂ . 7624 ಲಕ್ಷ 
ಹಾದು ಹೋಗುವ ಪ್ರದೇಶಗಳು : ಗದಗ ತಾಲ್ಲೂಕಿನ ನಾಗಾವಿ, ಮಲ್ಲಸಮುದ್ರ, ಚಿಕ್ಕಹಂದಿಗೋಳ, ಹಿರೆಹಂದಿಗೋಳ, ವೆಂಕಟಾಪುರ ಮತ್ತು ಲಿಂಗದಾಳ 
ಗ್ರಾಮ , ನವಲಗುಂದ ತಾಲ್ಲೂಕಿನ ದಾಟನಾಳ ಗ್ರಾಮ , ರೋಣ ತಾಲ್ಲೂಕಿನ ಯಾವಗಲ , ಹಡಗಳಿ ಮಾಳವಾಡ ಮತ್ತು ನಾಗನೂರ ಗ್ರಾಮ , ಬದಾಮಿ 
ತಾಲ್ಲೂಕಿನ ಬನಶಂಕರಿ, ತಿಮ್ಮಾಪುರ, ನೀಲಗುಂದ, ಉಗಳವಾಟ ಮತ್ತು ಕೇರೂರ ಗ್ರಾಮ , ನರಗುಂದ ತಾಲ್ಲೂಕಿನ ಕೋನ್ನೂರು ಮತ್ತು ಸುಳ್ಳಗ್ರಾಮ ಹಾಗೂ 
ಬಾಗಲಕೋಟ ತಾಲ್ಲೂಕಿನ ಸುತ್ತಮುತ್ತಲಿನ ಪ್ರದೇಶಗಳು. 

ಈ ಮೇಲಿನ ಯೋಜನೆಯನ್ನು ಕಾರ್ಯರೂಪಕ್ಕೆ ತರಲು ಭಾರತೀಯ ಟೆಲಿಗ್ರಾಫ ಅಧಿನಿಯಮ 1885( 13) ರ ಅನ್ವಯ ಟೆಲಿಗ್ರಾಫ್ ಅಧಿಕಾರಿಗಳು 
ಹೊಂದಿರುವ ಎಲ್ಲಾ ಅಧಿಕಾರವನ್ನು ಕವಿಪ್ರನಿನಿ ಹೊಂದಿರುವುದು ಮತ್ತು ಅಧಿಕಾರವನ್ನು ಕವಿಪ್ರನಿನಿ ಚಲಾಯಿಸುವುದು. ಮೇಲಿನ ಯೋಜನೆಯ ಬಗ್ಗೆ 
ಯಾವುದೇ ಆಕ್ಷೇಪಣೆಗಳಿದ್ದಲ್ಲಿ ಸದರಿ ಪ್ರಕಟಣೆ ಪ್ರಕಟವಾದ ದಿನಾಂಕದಿಂದ ಹದಿನೈದು ದಿನದೊಳಗೆ ಕವಿಪ್ರನಿನಿ ಅವಗಾಹನೆಗಾಗಿ ಈ ಕೆಳ ಸಹಿದಾರರ 
ಕಛೇರಿಗೆ ಕಳುಹಿಸುವುದು . 

ಕಾರ್ಯ ನಿರ್ವಾಹಕ ಅಭಿಯಂತರರು ( ವಿ), 
P . D . 16 

ಬೃಹತ್ ಕಾಮಗಾರಿ ವಿಭಾಗ, ಹಾವೇರಿ ಜಿಲ್ಲೆ 

- ಕ. ವಿ . ಪ್ರ. ನಿ.ನಿ ., ಹುಬ್ಬಳ್ಳಿ, 
ತ್ತು ವಾರ್ತಾ ಸಚಿವಾಲಯ 

ಅಧಿಸೂಚನೆ 
ಸಂಖ್ಯೆ: ಕಸಂವಾಪ್ತ 149 ಕೆಎಂಯು 2011 ಬೆಂಗಳೂರು, ದಿನಾಂಕ: 21 - 02 -2014 
ಕರ್ನಾಟಕ ಸರ್ಕಾರವು ಪರಿವಿಡಿಯಲ್ಲಿ ವಿವರಿಸಿರುವ ವಿಜಾಪುರ ನಗರದಲ್ಲಿರುವ ಚಬುಕ್ ಸವಾರನ ದರ್ಗಾವನ್ನು ರಾಜ್ಯ ಸಂರಕ್ಷಿತ ಸ್ವಾರಕವೆಂದು 
ಘೋಷಿಸುವ ಬಗ್ಗೆ "ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕ ಮತ್ತು ಪುರಾತತ್ವ ನಿವೇಶನಗಳು ಮತ್ತು ಅವಶೇಷಗಳ ಅಧಿನಿಯಮ 1961ರ ಕಲಂ 
4(1) ರಡಿ" ( ಕರ್ನಾಟಕ ಆ್ಯಕ್ಟ್ 1962 ) ರಾಜ್ಯ ಸಂರಕ್ಷಿತ ಪಾರಂಪರಿಕ ಸ್ಮಾರಕವನ್ನಾಗಿ ಘೋಷಿಸಲು ಅಭಿಪ್ರಾಯಪಟ್ಟು , ಅದರಂತೆ 2012ರ ಆಗಸ್ಟ್ 16ನೇ 
ದಿನಾಂಕದ ಕರ್ನಾಟಕ ರಾಜ್ಯ ಪತ್ರದ " ಭಾಗ - 4ಎ " ರಲ್ಲಿ ದಿನಾಂಕ 05 - 04 - 2012ರ ಅಧಿಸೂಚನೆ ಸಂಖ್ಯೆ ಕಸಂವಾಪ್ರ 149 ಕೆಎಂಯು 2011ನ್ನು ಪ್ರಕಟಿಸಿ, 
ಅದರಿಂದ ಬಾಧಿತರಾಗುವ ಎಲ್ಲಾ ವ್ಯಕ್ತಿಗಳಿಂದ ಆಕ್ಷೇಪಣೆಗಳನ್ನು ಆಹ್ವಾನಿಸಿ ಪ್ರಕಟಿಸಲಾಗಿದ್ದು, ಈ ಬಗ್ಗೆ ಯಾವುದೇ ಆಕ್ಷೇಪಣೆಗಳು 
ಸ್ವೀಕೃತವಾಗಿಲ್ಲದಿರುವುದರಿಂದ ಈಗ "ಕರ್ನಾಟಕ ಪ್ರಾಚೀನ ಮತ್ತು ಐತಿಹಾಸಿಕ ಸ್ಮಾರಕಗಳು ಮತ್ತು ಪುರಾತತ್ವ ಸ್ಥಳಗಳು ಮತ್ತು ಅವಶೇಷಗಳ ಅಧಿನಿಯಮ 
1961ರ ಕಲಂ 4(3)" ರಲ್ಲಿ ಪ್ರದತ್ತವಾದ ಅಧಿಕಾರವನ್ನು ಚಲಾಯಿಸಿ, ಪರಿವಿಡಿಯಲ್ಲಿ ವಿವರಿಸಿರುವ ವಿಜಾಪುರ ನಗರದಲ್ಲಿರುವ ಚಬುಕ್ ಸವಾರನ 
ದರ್ಗಾವನ್ನು ರಾಜ್ಯ ಸಂರಕ್ಷಿತ ಸ್ಮಾರಕವೆಂದು ಈ ಮೂಲಕ ಘೋಷಿಸಿದೆ. 

ಕರ್ನಾಟಕ ರಾಜ್ಯಪಾಲರ ಆದೇಶಾನುಸಾರ ಮತ್ತು ಅವರ ಹೆಸರಿನಲ್ಲಿ 

ಜಿ . ಬಿ . ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 

( ಆಡಳಿತ ಕನ್ನಡ) 


SC- 10 


೮೦೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಪರಿವಿಡಿ 


( ಅಧಿಸೂಚನೆ ಸಂಖ್ಯೆ : ಕಸಂವಾಪ್ತ 149 ಕೆ.ಎಂಯು 2011 , ದಿನಾಂಕ 21 - 02 -2014) 


ಜಿಲ್ಲೆ 


ತಾಲ್ಲೂಕು 


ಇರುವ ಸ್ಥಳ 


ಸ್ಮಾರಕ /ಕಟ್ಟಡದ 

ಹೆಸರು 


ಸಂರಕ್ಷಣೆಗೆ 
ಒಳಪಡಬಹುದಾದ 
ರೆವಿನ್ನೂ ನಿವೇಶನ 


ವಿಸ್ತೀರ್ಣ 


ಮೇರೆಗಳು ( ಚಕ್ಕುಬಂದಿ) 


ಒಡೆತನ 


ಷರಾ 


- 


5 


ಮಹಾಲ 


ಚಬುಕ್ 


ವಿಜಾಪುರ 
ಜಿಲ್ಲೆ 


ವಿಜಾಪುರ 
ತಾಲ್ಲೂಕು 


ಬಾಗಾಯತ 


ಸವಾರನ 


ಗ್ರಾಮ 


ದರ್ಗಾ 


ಈ ದರ್ಗಾ | ಚಬುಕ್ ಸವಾರನ | 5345 | ಪೂರ್ವಕ್ಕೆ : | ಸರ್ವೆ ನಂ .36ರ | ಈ ಸ್ಮಾರಕವು ಕರ್ನಾಟಕ | 17ನೇ ಶತಮಾನದ 
ರೆವಿನ್ಯೂ ಸರ್ವೆ | ದರ್ಗಾದ ರೆವಿನ್ಯೂ | ಚ. ಅ. 

ಉಳಿದ ಭಾಗ. ವಕ್ಸ್ ಮಂಡಳಿ , ಐತಿಹಾಸಿಕವಾಗಿ 
ನಂ .36 ಕ್ಷೇತ್ರ ಸರ್ವೆ ನಂ . 36 

ಬೆಂಗಳೂರು, ಇವರ ಮಹತ್ವವುಳ್ಳ ದರ್ಗಾ 
24ಎ 24 ಕ್ಷೇತ್ರ 24 25 

ಆಡಳಿತಕ್ಕೆ 

ಆಗಿರುತ್ತದೆ. 
ಗುಂಟೆಯಲ್ಲಿದೆ ಗುಂಟೆಯಲ್ಲಿದೆ 

ಒಳಪಟ್ಟಿರುತ್ತದೆ . 


ಪಶ್ಚಿಮಕ್ಕೆ : 


ಸರ್ವೆ ನಂ . 31 


ಉತ್ತರಕ್ಕೆ : 


ಸರ್ವೆ ನಂ . 37 


ದಕ್ಷಿಣಕ್ಕೆ : | ಸರ್ವೆ ನಂ . 34 


ಒಟ್ಟು 


5345 ಚ . ಅ . 


PR, 147 


ಜಿ. ಬಿ . ಹೇಮಣ್ಣ 
ಸರ್ಕಾರದ ಅಧೀನ ಕಾರ್ಯದರ್ಶಿ 
ಕನ್ನಡ, ಸಂಸ್ಕೃತಿ ಮತ್ತು ವಾರ್ತಾ ಇಲಾಖೆ 

( ಆಡಳಿತ ಕನ್ನಡ) 


Sc - 50 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

೮೦೯ 
DEPARTMENT OF REGISTRATION AND STAMPS 

NOTIFICATION 
NO . CVC- SC/ SIRA 2012-13 SIRA/ 24 DATED : 18/02/ 2013 
SUB : Revision of Market Value Guidelines of Immovable Properties and Building in the Jurisdiction of Sira Taluk , 

Tumkur District. 

REF : Memo No. CVC /38 /2012- 13 by Secretary CVC Bangalore , Dated : 04/02/2013. 
Whereas draft of the Estimated Market Value guideline rates of the immovable properties in the jurisdiction of the Sub -Registrar Office in Sira Taluk , Tumkur District were published for the 
information of the Public vide this office No . CVC /MV/2012 - 13, Dated : 19/5/ 2012 in all the public office notice board, inviting objection and suggestions from all persons likely to be affected there by within 15 
days from date of publication and finally this estimated value guideline rates were approved by the Central Valuation Committee meeting held on 30 /10 /2012 . 

Sub - Registrar Office, Sira Taluk, Tumkur District 
And , whereas objection and suggestions received have been considered by the Central Valuation Committee constituted for the purpose. 

Now , Therefore, in exercise of the powers conferred under Section 45 (B ) of the Karnataka Stamps Act 1957 read with the rule 7 (3 ) of Karnataka Stamp Constitution of Central Valuation 
Committee Central Valuation Sub -Committee hereby publish the Market Value Guideline rates of the immovable properties in the jurisdiction of the above Sub -Registrar Office in Sira Taluk , Tumkur District 
as noted in the Annexure along with related policy to be adopted 
This shall come in to effect from 1st June 2013. 

By Order and in the name of the Central Valuation Committee Bangalore . 

Smt. Y .H . Saroja 

Secretary 

Central Valuation Sub -Committee , Sira Taluk, Tumkur District . 
ಶಿರಾ ನಗರಸಭೆ ವ್ಯಾಪ್ತಿಗೊಳಪಡುವ ಸ್ಥಿರಾಸ್ತಿಗಳ ಪರಿಷ್ಕತ ಮೌಲ್ಯ 

ನಿವೇಶನದ ಪರಿಷ್ಕೃತ ಮಾರುಕಟ್ಟೆ ಬೆಲೆ 
ಕ್ರಮ ಸಂಖ್ಯೆ ಪ್ರದೇಶದ ಹೆಸರು 

ನಗರ ಪ್ರದೇಶಗಳ ಪ್ರಾ , ಆ. ಪಡಿಸಿದ ಬಡಾವಣೆ 

ವಾಣಿಜ್ಯ 
1 

4 
ಅಲ್ಲಾದರ್ಷಾ ಗೋರಿ 

110 

130 
2 ಅಗ್ರಹಾರ ಬೀದಿ 

210 

270 
3 ಅಸಾರ್ ಮೊಹಲ್ಲಾ 

210 

270 
ಅಂಬೇಡ್ಕರ್‌ ರಸ್ತೆ 

340 

450 
ಆನೇಗೋರಿ 

_ 110 | 

170 


೮೧೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಕ್ರಮ ಸಂಖ್ಯೆ 


ಪ್ರದೇಶದ ಹೆಸರು 


ನಿವೇಶನದ ಪರಿಷ್ಕೃತ ಮಾರುಕಟ್ಟೆ ಬೆಲೆ 
ನಗರ ಪ್ರದೇಶಗಳ ಪ್ರಾ , ಆ. ಪಡಿಸಿದ ಬಡಾವಣೆ 
ವಾಸ | 
130 | 

170 
210 | | 

310 


ವಾಣಿಜ್ಯ 


7 


8 


180 


340 


310 


410 


210 


250 


210 


270 


270 


230 
230 
150 


270 


170 


14 
_ 15 


150 


210 


130 


190 


17 


130 


170 


ಉಜ್ಜನಿ ಮಠ 
ಕಾಳಿದಾಸ ನಗರ 
ಕೋಟೆ 
ಕೆ. ಆರ್ . ನಗರ 
ಕೆಳಗಳ ಪೇಟೆ 
ಕಚೇರಿ ಮೊಹಲ್ಲಾ 
ಕೃಷ್ಣಮೂರ್ತಿ ಬಡಾವಣೆ 
| ಕೃಷ್ಣಮೂರ್ತಿ ಬಡಾವಣೆ 2ನೇ ಹಂತ 

ಖರಾದಿ ಮೊಹಲ್ಲಾ 
| ಖಲೀಮುಲ್ಲಾ ಬಡಾವಣೆ 
ಗೌಳಿಗರ ಹಟ್ಟಿ 
ಗಾಡಿವಾನ್ ಮೊಹಲ್ಲಾ 
ಗೋಕುಲ್ ರೆಸಿಡೆನ್ಸಿ ಹೊಸ ಬಡಾವಣೆ 
ಜ್ಯೋತಿನಗರ 
ಜ್ಯೋತಿನಗರ 2ನೇ ಹಂತ 
ಜಾಜಮ್ಮನ ಕಟ್ಟೆ 
ಜಾಮೀಯ ಮಸೀದಿ 
ಜಾಮೀಯ ನಗರ 
ಜಾಜಮ್ಮನ ಕಟ್ಟೆ ಅಂಗಳ 
ದುರ್ಗಾ ಪರಮೇಶ್ವರಿ ಬಡಾವಣೆ 
ನಾಯಕರ ಹಟ್ಟಿ 
ನೂರ್ ಅಹಮದ್ ಬಡಾವಣೆ 
ಪಿ. ಹೆಚ್. ಕಾಲೋನಿ 
ಘೋಸ್ಟ್ ಆಫೀಸ್ ರಸ್ತೆ 


100 


150 


310 


410 


410 


330 


310 
230 
150 
170 
230 


210 


210 


330 


210 


310 


450 


560 
210 


150 


120 


180 


450 


| 


570 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೧೧. 


ಕ್ರಮ ಸಂಖ್ಯೆ 


ಪ್ರದೇಶದ ಹೆಸರು 


ನಿವೇಶನದ ಪರಿಷ್ಕೃತ ಮಾರುಕಟ್ಟೆ ಬೆಲೆ 
ನಗರ ಪ್ರದೇಶಗಳ ಪ್ರಾ , ಆ. ಪಡಿಸಿದ ಬಡಾವಣೆ 
ವಾಸ | 
310 

410 
210 

310 


ವಾಣಿಜ್ಯ 


ಪಶುವೈದ್ಯ ಶಾಲೆ 
ಪಾರ್ಕಮೊಹಲ್ಲಾ 
ಬೋವಿ ಕಾಲೋನಿ 


110 


190 


ಬಾಲಾಜಿ ನಗರ 


410 


810 


230 


300 


230 


300 


180 


270 


450 


340 
140 
230 


180 


340 


610 


810 


41 


270 


370 


270 


370 


270 


370 


ಬನ್ನಿನಗರ 
ಬನ್ನಿ ಮಂಟಪ 
ಬನಶಂಕರಿ ಬಡಾವಣೆ 
ಭಗವಾನ್ ಬಡಾವಣೆ 
ಬೇಗಂ ಮೊಹಲ್ಲಾ 
ಬುರಾನುದ್ದೀನ್ ಬಡಾವಣೆ 
ಶಿರಾ ಮುಖ್ಯ ರಸ್ತೆ 
ಮಟನ್ ಮಾರ್ಕೆಟ್ 
ಮುಚ್ಚಿಗರ ಹಟ್ಟಿ 
ಮೇಗಲ ಪೇಟೆ 
ಮೆಕ್ಕಾರೈಸ್‌ಮಿಲ್ ರಸ್ತೆ 
ಮೋಚಿ ಮೊಹಲ್ಲಾ 
ಮೇದರ ಹಟ್ಟಿ 
ಮಂಜುನಾಥ ಬಡಾವಣೆ 
ಮಲ್ಲಿಕಾಪುರ ಹಟ್ಟಿ 
ಮಾಧವನಗರ 
ಮಾರುತಿ ಲೇಔಟ್ 
ರಾಷ್ಟ್ರೀಯ ಹೆದ್ದಾರಿ 
ರಂಗನಾಥ ನಗರ 
ರಾಗಿ ಕಲ್ಲು ಗೋರಿ 


450 


675 


150 


210 


130 


210 


210 


310 


230 


400 


210 


310 


270 


310 


51 


1020 


1520 


180 


230 


180 


230 


೮೧೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಕ್ರಮ ಸಂಖ್ಯೆ 


ಪ್ರದೇಶದ ಹೆಸರು 


ವಾಣಿಜ್ಯ 


ನಿವೇಶನದ ಪರಿಷ್ಕೃತ ಮಾರುಕಟ್ಟೆ ಬೆಲೆ 
ನಗರ ಪ್ರದೇಶಗಳ ಪ್ರಾ , ಆ. ಪಡಿಸಿದ ಬಡಾವಣೆ 
ವಾಸ 
180 | 

230 
410 | 

810 
170 

250 


54 


410 


810 


210 


310 


310 


410 


210 


310 


160 


390 


170 


290 


170 


290 


150 


190 


65 


150 


190 


| ಲಾಡಾಪುರ ಮೊಹಲ್ಲಾ 
ಲಕ್ಷಣ್‌ದಾಸ್‌ ಲೇಔಟ್ 
ಶಿರಾಜುದ್ದಿನ್ ಲೇಔಟ್ 
ವಾಸವಿ ಬಡಾವಣೆ 
ಶಿರಾನಿ ಮೊಹಲ್ಲಾ 
ಶಿರಾ - ಮಧುಗಿರಿ ರಸ್ತೆ 
ಶಿವ ನಗರ | 
ಶಂಕರಾನಂದ ಲೇಔಟ್ 
ಶ್ರೀ ರಾಮ ಲೇಔಟ್ 
ಶ್ರೀ ರಾಮ ಲೇಔಟ್ ಬಡಾವಣೆ 2ನೇ ಹಂತ 
ಪೇಶುಮಾಂ ಮೊಹಲ್ಲಾ 
ಷಾ ಷರೀಫ್ ಮೊಹಲ್ಲಾ 
ಷೇಕ್ ಸಿಕಂದರ್ ಲೇಔಟ್ 
ಸುಬ್ರಮಣ್ಯ ನಗರ 
ಸೊಪ್ಪಿನ ಹಟ್ಟಿ 
ಸಪ್ತಗಿರಿ ಬಡಾವಣೆ 
ಸಪ್ತಗಿರಿ ಬಡಾವಣೆ 2 ನೇ ಹಂತ 
ಹನುಮಂತ ನಗರ( ಆರ್. ಎಂ .ಸಿ ಯಾರ್ಡ್) 
ಸಂತೇಪೇಟೆ 
ಸಂತೇಪೇಟೆ 2 ನೇ ಹಂತ 
ಹಳೇ ಬಸ್ ಸ್ಟಾಂಡ್ 
ಹೊಸ ಬಸ್ ಸ್ಟಾಂಡ್ 
ಹೇರಾರಾ ಮಸೀದಿ 
| ಹಾಳೂರು 


310 


510 


190 


250 


250 


310 


370 


470 


370 


470 


310 


410 


310 


710 


310 


710 


570 


1020 


810 


1520 


170 


210 


- 17 


150 


190 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೧೩ 


ವಾಣಿಜ್ಯ 


230 


470 


ನಿವೇಶನದ ಪರಿಷ್ಕೃತ ಮಾರುಕಟ್ಟೆ ಬೆಲೆ 
ಕ್ರಮ ಸಂಖ್ಯೆ ಪ್ರದೇಶದ ಹೆಸರು 

ನಗರ ಪ್ರದೇಶಗಳ ಪ್ರಾ , ಆ. ಪಡಿಸಿದ ಬಡಾವಣೆ 

ವಾಸ | 
78 ಕೇಶವ ನಗರ 

370 | 

510 
79 ಕರೇಕಲ್ಲ ಹಟ್ಟಿ 

150 

190 
ಮುದಿಗೆರೆ ಕಾವಲ್‌( ಮಾದವ ನಗರ) 

1020 
ಕಲ್ಲುಕೋಟೆ 

410 

510 
ಶಿರಾ - ಅಮರಾಪುರ ರಸ್ತೆ 1ನೇ & 2ನೇ ಹಂತ 

470 

610 
ಪಿ. ಸಿದ್ದಪ್ಪ ಲೇಔಟ್ 

610 
ಶ್ರೀರಾಮಚಂದ್ರ ಲೇಔಟ್ 

190 

310 
ಜಲೀಲ್ ಲೇಔಟ್ 

230 

270 
86 . ಅನ್ವರ್ ಪಾಷಾ ಲೇಔಟ್ 

210 

250 
ಗಂಗಮ್ಮ ಲೇಔಟ್ 

250 
ಮಂಜಪೀರ್ ಮಠ ಬಡಾವಣೆ 

170 

250 
89 | ಬನಶಂಕರಿ ಲೇಔಟ್ (ಕಲ್ಲು ಕೋಟೆ) 

210 
ಚಾಮುಂಡೇಶ್ವರಿ ಬಡಾವಣೆ 

310 

370 
ಸರಸ್ವತಿ ನಗರ 

180 

270 
_ 92 | ಖಾಲೀದ್ ಬಡಾವಣೆ 

150 

210 
ಶಿರಾ ತಾಲ್ಲೂಕಿನ ಖುಷ್ಠಿ , ತರಿ, ಭಾಗಾಯ್ತು ಜಮೀನುಗಳ ಪ್ರತಿ ಎಕರೆಗೆ ಹಾಗೂ ನಿವೇಶನಗಳ ಪ್ರತೀ ಚದುರಡಿಗೆ ಪರಿಷ್ಕತ ಮಾರುಕಟ್ಟೆ ಬೆಲೆಯ ಮಾರ್ಗ ಸೂಚಿ ಪಟ್ಟಿ 


210 


320 


91 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ 


ಖುಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ || ಭೂ ಪರಿವರ್ತಿತ ಪ್ರದೇಶ 


ಕಸಬಾ ಹೋಬಳಿ 


1 


. ಅಂತಾಪುರ 


81000 


121900 


195000 


40 


98000 


243800 


390000 


ಅಂತಾಪುರ ಸರ್ವೆ ನಂ . 3 , ಎನ್. ಹೆಚ್. - 234 
ಅನುಪನ ಹಳ್ಳಿ 


2 


81000 


111000 


195000 


೮೧೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


3 


121900 


130000 


219000 


146300 


166000 


263000 


ಅರೇಹಳ್ಳಿ 
ಕೊಟ್ಟ 
ಕಾಟೇನ ಹಳ್ಳಿ 
ಕದೀರೆ ಹಳ್ಳಿ 
ಕೊರಟಿಕೆರೆ 


81000 


94000 


5 
6 
7 


195000 


52000 


106000 


163000 


65000 


130000 


138000 


ಕಲ್ಲುಕೋಟೆ 


585000 


536000 


683000 


120 


ಕಲ್ಲುಕೋಟೆ ಸರ್ವೆ ನಂ . 90, 91, 92, 96, 67, 98, 198, 199 , 200, 
201, 202 , 203, 204, 205, 34 , 42 , 51 , 52 , 53 , 29 , 91, 92 , 96 , 
90 , 97, 98, 99 , 100, 101, 80, 81, 89 , 82, 91 


1170000 


1024000 


1268000 


120 


9 . 


ಅಮಾರಪುರ ರಸ್ತೆ 


813000 


861000 


894000 


10 


ಚಂಗಾವರ ರಸ್ತೆ 


813000 


861000 


894000 


11 


ಕೂಸುಕುಂಟೆ 


146000 


156000 


263000 


12 


ಕೂಸುಕುಂಟೆ ಕಾವಲ್‌ 


146000 


156000 


263000 


13 


81000 


96000 


219000 


ಗಜ್ಜರಹಳ್ಳಿ 
ಗುಮ್ಮುನಹಳ್ಳಿ 


406000 


455000 


488000 


ಗುಮುನಹಳ್ಳಿ ರಾ . ಹೆ . - 4 ಸರ್ವೆ ನಂ . 81, 82 , 87, 88 , 107 , ಎನ್. 
ಹೆಚ್. - 4 


731000 


764000 


813000 


ಗುಮುನಹಳ್ಳಿ ರಾ . ಹೆ.- 234 ಸರ್ವೆ ನಂ . 19, 20, 18, 15 , 16, 7, 11 ,2, 5 , 
6, 4 , 3 


878000 


917000 


975000 


100 


15 


ಇನಾಂ ಗೊಲ್ಲಹಳ್ಳಿ 


65000 


96000 


195000 


16 


ಗಿರಿನಾಥನಹಳ್ಳಿ 


122000 


130000 


228000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೧೫ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


17 


137000 


146000 


255000 


146000 


156000 


273000 


18 


65000 


101000 


179000 


19 


65000 


101000 


179000 


78000 


121000 . 


215000 


117000 


137000 


234000 


73000 


114000 


184000 


ಗುಳಿಗೇನಹಳ್ಳಿ 
ಗುಳಿಗೇನಹಳ್ಳಿ ಸರ್ವೆ ನಂ . 62, 63, 64 , 57, 56 , 53 , 54 , 50 , 48, 43, 
44 , 62, 51 , 52, 65, 66 , 67 , 107 , 68 
ಚಿಕ್ಕಸಂದ್ರ 
ಚಿಕ್ಕಸಂದ್ರಕಾವಲ್‌ 
ಚಿಕ್ಕಸಂದ್ರ ಕಾವಲ್ ಸರ್ವೆ ನಂ . 01, 02 
ಚಿಕ್ಕನಕೋಟೆ 
ಚಿಕ್ಕಗೂಳ 
ಚೆನ್ನನಕುಂಟೆ 
ತಗ್ಗಿಹಳ್ಳಿ 
ಚೀಲನಹಳ್ಳಿ 
ದೊಡ್ಡಗೂಳ 
ದ್ವಾರಳು 
ದ್ವಾರಾಳು ಸರ್ವೆ ನಂ . 3, 4, 5 , 10, 35 , 36, 37 , 45, 46, 48, 49 , 51, 
54 , 79, 80, 81, 82 , 100, 101 , 102 , 103, 107 , 108, 109, 110, 
112 , 119 ,120 , ಎನ್. ಹೆಚ್. - 4 


98000 


114000 


184000 


22 
23 


117000 


137000 


244000 


100 


65000 


106000 


163000 


73000 


114000 


211000 


205000 


332000 


390000 


ಅ) 


585000 


644000 


683000 


ದ್ವಾರಾಳು ರಾ . ಹೆ . ಸರ್ವೆ ನಂ . 50, 51, 119, 120, 117, 48 , 54, 46, 49 , 
37 , 48 , 36, 35 , 10, 29 , 11, 6 , 5 , 4 , 110, 2 , 99 , 102 , 104 , 107 , 
105 , 109 , 108. 


390000 


449000 


488000 


81000 


114000 | 


179000 | 


27 
28 
29 


ದೇವನಗೊಂಡನಹಳ್ಳಿ 
ದೇವರಾಪುರ 
ನ್ಯಾಯಗೆರೆ 


127000 


137000 


263000 


- 114000 


130000 


228000 


ನ್ಯಾಯಗೆರೆ ಸರ್ವೆ ನಂ . 14 , 70 , 75 , 76, 71 , 17, 15, 16 


137000 


156000 


273000 


೮೧೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


30 


195000 


254000 


293000 


683000 


741000 


780000 


ಪಂಜಿಗಾನಹಳ್ಳಿ 
ಪಂಜಿಗಾನ ಹಳ್ಳಿ ಸರ್ವೆ ನಂ . 100 , 101, 102 , 104, 105, 106, 109 , 110 , 
111 ,112, 108, 107,103 
ಪದ್ಮಾಪುರ 
ಬಿದರೆಕೆರೆ 


117000 


137000 


273000 


31 
32 


146000 


156000 


283000 


33 ಬೋರಸಂದ್ರ 


137000 


146000 


255000 


ಬೋರಸಂದ್ರ ಸರ್ವೆ ನಂ . 133, 135, 136, 137 , 120, 121, 122, 127, 
128, 129 , 131 , 132 ಎನ್. ಹೆಚ್ . 234 


146000 


156000 


273000 


34 


244000 


293000 


341000 


488000 


536000 


569000 


ಭೂವನಹಳ್ಳಿ 
ಭೂವನಹಳ್ಳಿ ರಾ.ಹೆ. ರಸ್ತೆ 
ಮೂಗನಹಳ್ಳಿ 
ಮೇಕೇರಹಳ್ಳಿ 


36 


106000 


114000 


203000 


130000 


146000 


244000 


ಮೇಕೇರಹಳ್ಳಿ ಸರ್ವೆ ನಂ . 3 , 4 , 5 


156000 


176000 


293000 


38 


ಮಾಗೋಡು 


122000 


163000 


244000 


ಮಾಗೋಡು ಸರ್ವೆ ನಂ . 199, 200 


244000 


325000 


488000 


39 


ಮದಲೂರು 


106000 


146000 


236000 


40 


ಮುದಿಗೆರೆ 


488000 


455000 


488000 


488000 


546000 


585000 


100 


ಮುದಿಗೆರೆ ಕಾವಲ್‌ 
ಮುದಿಗೆರೆ ಕಾವಲ್ ರಾ . ಹೆ. ಸರ್ವೆ ನಂ . 162 , 163 , 164, 165 , 169, 170, 
171, 172 , 173, 174, 175, 176, 177, 178, 173, 180, 181, 203, 204 
ಎನ್ ಹೆಚ್ - 4, 


975000 


1034000 


1073000 


120 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೧೭ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ಖುಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು | ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


ಮುದಿಗೆರೆ ಕಾವಲ್ ಸರ್ವೆ ನಂ . 10 , 12, 3 , 2 , 1, 13 , 127, 128, 132 , 
137 , 138, 144, 145, 162 , 163, 172 , 173 , 174 , 175 , 204, 205 , 580, 
244 , 245, 246 , 262 , 263, 458, 459, 475, 476 , 480, 479, 5, 4 , 
497, 8 , 537, 536, 531, 529 , 528, 524 , 525 ಎನ್ ಹೆಚ್ - 234 . 


975000 


1034000 


1073000 


120 


42 


ಮಾನಂಗಿ 


195000 


203000 


312000 


ಮಾನಂಗಿ ಸರ್ವೆ ನಂ 15 , 16, 18 , 46, 67, 68, 69, 70 , 71 , 73, 85 , 
86, 87 , 93, 95, 96, 97, 100 , 100, 103 , 104 , 118 , 119 , 120 / , 
121, 122 , 124 , 125 , 151 ಎನ್. ಹೆಚ್ - 4 


585000 


644000 


702000 


ಆ) 


ಮಾನಂಗಿ ರಾ . ಹೆ . ರಸ್ತೆ ಸರ್ವೆ ನಂ 62 , 118 , 119 , 120, 121 , 122 , 123 , 
124 , 125 , 93, 94, 95, 96 , 94 , 100, 102 , 103, 104, 15, 16 , 45, 
67, 66, 70, 71, 73, 74, 77 , 75 , 76 , 143, 142, 92 . 


390000 


429000 


468000 


43 


ಮಲ್ಲಿಕಾಪುರ 


975000 


1034000 


1092000 


100 


ಮಲ್ಲಿಕಾಪುರ ರಾ . ಹೆ . ರಸ್ತೆ 


1170000 


1209000 


1268000 


100 


ಆ) 


1073000 


1131000 


1170000 


81000 


117000 


203000 


488000 


546000 


585000 


80 


ಮಲ್ಲಿಕಾಪುರ ರಾ . ಹೆ. ರಸ್ತೆ ಸರ್ವೆ ನಂ . 9.8.5 .6.4. 
ಮೇಲ್ಕುಂಟೆ 
ಎಮ್ಮೇರಹಳ್ಳಿ 
ಎಮ್ಮೇರ ಹಳ್ಳಿ ಸರ್ವೆ ನಂ . 2, 3, 7 , 8, 9 , 10, 10, 11 ಎನ್. ಹೆಚ್ -4 
ಎಮ್ಮೇರ ಹಳ್ಳಿ ರಾ . ಹೆ . ರಸ್ತೆ ಸರ್ವೆ ನಂ . 40, 3, 2, 1, 2 , 33, 10 , 11 , 6, 
7 , 8 , 


975000 


1034000 


1073000 


100 


683000 


722000 


761000 


100 


ಯಲಿಯೂರು 


488000 


546000 


585000 


100 


ಯಲಿಯೂರು ಸರ್ವೆ ನಂ . 162 , 165 , 183, 185 , 187 , 189 , 242 , 243, 
244, 248, 250, 267 ಎನ್. ಹೆಚ್ - 4 


975000 


1034000 


1073000 


80 


100 


೮೧೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ತರಿ 


ಖುಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು | ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


878000 


917000 


936000 


80 


100 


47 


81000 


85000 


195000 


137000 


155000 


255000 


100 


146000 


166000 


273000 


100 


244000 


293000 


325000 


488000 


536000 


569000 


50 


51 


117000 


166000 


273000 


30 


73000 


101000 


195000 


30 


ಯಲಿಯೂರು ಸರ್ವೆ ನಂ . 178, 177 , 183, 184 , 185 , 186, 187 , 188, 
190, 191, 192, 199, 242, 243, 244 , 248, 245 , 256, 246, 249, 
250, 251, 267, 310, 298, 158, 159 , 160, 162 , 163 , 164, 165, 
166, 167, 168, 169, 172 , 173, 176, 175. 
ಜಿ. ರಂಗನಹಳ್ಳಿ 
ರತ್ನಸಂದ್ರ 
ರತ್ನಸಂದ್ರ ಸರ್ವೆ ನಂ . 146, ಎನ್. ಹೆಚ್ . 234 
ಲಕ್ಷ್ಮೀಸಾಗರ 
ಲಕ್ಷ್ಮೀಸಾಗರ ರಾ . ಹೆ . ರಸ್ತೆ 

ಓಜುಗುಂಟೆ 
- ವೆಂಕಟಾಪುರ 

ಶಿರಾ ಗ್ರಾಮ 
ಶಿರಾ ಗ್ರಾಮ ಸರ್ವೆ ನಂ . 315 , 314 ,311, 310 , 23 , 24 , 25 
ಶಿರಾ ಗ್ರಾಮ ರಾ . ಹೆ. 
ಸೋರೆಕುಂಟೆ 
ಹೊನ್ನಗೊಂಡನಹಳ್ಳಿ 
ಹಲ್ಲೂರು 
ಹಲ್ಲೂರು ಸರ್ವೆ ನಂ . 29 , 108, 41, 40, 38, 37, 36,101, 32, 30 
ಎನ್.ಹೆಚ್. 234, 
ಹಲ್ಲೂರು ಕಾವಲ್‌ 
ಹಲ್ಲೂರು ಕಾವಲ್ ಸರ್ವೆ ನಂ . 46 , 47, 49, 51, 45, 66 
ಎನ್. ಹೆಚ್. 234 
ಬೊಪ್ಪನಡು 


215000 


234000 


293000 


100 


150 


250000 


273000 


341000 


100 


150 


54 


1170000 | 


1229000 


1268000 


150 


200 


55 


121900 


138000 


244000 


30 


56 


130000 


114000 


203000 


57 


82000 


130000 


273000 


88000 


156000 


293000 


_ 58 


82000 


146000 


273000 


88000 


156000 


293000 


- 59 


73000 


89000 


179000 


30 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೧೯ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ 


ಭೂ ಪರಿವರ್ತಿತ ಪ್ರದೇಶ 


ಬುಕ್ಕಾಪಟ್ಟಣ ಹೋಬಳಿ 


60 


65000 


156000 


163000 


98000 


163000 


260000 


40 


61 
62 


ಚಿಕ್ಕಅಗ್ರಹಾರ 
ದೊಡ್ಡಅಗ್ರಹಾರ 
ಅಜ್ಜನಹಳ್ಳಿ 
ಕಂಚಗಾನಹಳ್ಳಿ 


57000 


133000 


203000 


63 


81000 


130000 


203000 


64 


ಕಣಿವೆರಾಮಪುರ 


49000 


89000 


163000 


65 


ಕಾಟಮಾಳ 


81000 


130000 


163000 


40 


66 


ಕೆಂಚಪ್ಪನಹಳ್ಳಿ 


81000 


130000 


203000 


ಕುಂಬಾರಹಳ್ಳಿ 


65000 


114000 


163000 | 


ಕರೆಮಾದೇನಹಳ್ಳಿ 


65000 


114000 


163000 


69 


ಕುರುಬರಹಳ್ಳಿ 


98000 


130000 


203000 


81000 


89000 | 


203000 


70 
71 
72 


98000 


101000 


203000 


ಕಾಲಪ್ಪನಹಳ್ಳಿ 
ಕಿಲ್ಲಾರದಹಳ್ಳಿ 
ಕಠೋಬನಹಳ್ಳಿ 
ಗುಂಗರಪೆಂಟೆ 


49000 


89000 


203000 


81000 


98000 


163000 


65000 


98000 


163000 


40 


65000 


81000 


163000 


40 


73000 


118000 


182000 


74 ಗಿಡ್ಡನಹಳ್ಳಿ 

ಗುಡ್ಡದರಂಗನಹಳ್ಳಿ 
76 ಗಾಣದಹುಣಸೆ 
77 ಗೋಪಾಲದೇವರಹಳ್ಳಿ 
78 ಚಿಕ್ಕೇನಹಳ್ಳಿ 
_ 79 ಚಿಕ್ಕಮುದ್ದೇನಹಳ್ಳಿ 


130000 


130000 


211000 


40 


57000 


106000 


163000 


40 
_ 40 


57000 


106000 


138000 


೮೨೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


- ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


49000 


98000 


130000 


80 
81 


65000 


114000 


163000 


57000 


106000 


138000 


ಚಿಕ್ಕಗಿರೇನಹಳ್ಳಿ 
ಚೆನ್ನೇನಹಳ್ಳಿ 
ಜಾರಡರಹಳ್ಳಿ 
ಜಾನಕಲ್ಲು 
ತುಪ್ಪದಕೋಣ 
ದೊಡ್ಡ ಆಲದಮಡು 


83 


65000 


98000 


203000 


84 


98000 


114000 


203000 


49000 


106000 


122000 


85 
86 


ನಿಂಬೇಕರದಹಳ್ಳಿ 


81000 


114000 


195000 


87 


ನೇರಲಗುಡ್ಡ 


114000 


130000 


219000 


88 


ಪುರ 


73000 


114000 


163000 | 


ಬುಕ್ಕಾಪಟ್ಟಣ 


114000 


163000 


228000 


ಬುಕ್ಕಾಪಟ್ಟಣ ಸರ್ವೆ ನಂ . 103, 102, 99 , 110, 111, 115, 116, 319, 324 , 
98, 96 , 95 , 94, 91 , 90, 120, 121, 122, 123 , 124 , 125, 127 , 128, 
292 , 291, 290, 289, 286 , 285 297 , 298, 280, 269, 129, 134, 
154 , 


137000 


195000 


273000 


90 


ಬುಕ್ಕಾಪಟ್ಟಣ ( ವಾಣಿಜ್ಯ) 


91 


ಬೆಂಚೆ 


109000 


146000 


228000 


73000 


98000 


179000 


65000 


98000 


179000 


ಬಟ್ಟಿಗಾನಹಳ್ಳಿ 
ಭೂದಿಗುಡ್ಡದಕಾವಲ್‌ 
ಬಸವನಹಳ್ಳಿ 
ಬೆಂಚಬಸವನಹಳ್ಳಿ 
ಮಂಗನಹಳ್ಳಿ 


98000 


106000 


94 
95 
96 


195000 


98000 


106000 


195000 


65000 


98000 | 


163000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೨೧ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


- ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


97 


ಮರಿದಾಸರಹಳ್ಳಿ 


65000 


98000 


163000 


40 


98 


65000 


98000 


163000 


99 


98000 


133000 


193000 


40 


ಮುದ್ದಪ್ಪನಹಳ್ಳಿ 
ಮಾದೇನಹಳ್ಳಿ 
ಮಾರಗೊಂಡನಹಳ್ಳಿ 
ಮಾಳನಹಳ್ಳಿ 


100 


65000 


98000 


163000 


40 


101 


49000 


101000 


163000 


102 


ಯಾರಮಾದನಹಳ್ಳಿ 


98000 


130000 


203000 


103 


ಯರದಕಟ್ಟೆ 


98000 


122000 


203000 


40 


104 


57000 


122000 


130000 


ರಂಗನಹಳ್ಳಿ 
ರಾಮನಹಳ್ಳಿ 


105 


65000 


163000 


195000 


106 


ರಾಮಲಿಂಗಾಪುರ 


81000 


163000 


260000 


107 


49000 


127000 


143000 


ಲಿಂಗಶೆಟ್ಟಿಹಳ್ಳಿ 
ಓಬಳಿಹಳ್ಳಿ 


98000 


130000 


203000 


108 
109 


98000 


130000 


203000 


110 


ವಡ್ಡನಹಳ್ಳಿ 
ಶಾಗದಡು 
ಶಿಡ್ಲೆಕೋಣ 


65000 


106000 


163000 


111 


100000 


124000 


228000 


112 


81000 


122000 


203000 


40 


ಸಾಕ್ಷಿಹಳ್ಳಿ 
ಸಾಳಾಪುರ 


113 


65000 


130000 


163000 


40 


114 


ಸಾದರಕರೇನಹಳ್ಳಿ 


81000 


130000 


163000 


115 


ಹೊನ್ನೇನಹಳ್ಳಿ 


109000 


146000 


228000 


ಹೊನ್ನೇನಹಳ್ಳಿ ಸರ್ವೆ ನಂ . 6, 5 , 7 , 8, 11, 12 , 15 , 24, 94, 95, 96 , 
106 , 109 , 119, 04 , 03 


117000 


156000 


244000 


೮೨೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖಷ್ಠಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


116 


98000 


130000 


203000 


117 


109000 


155000 


228000 


ಹುಣಸೆಕಟ್ಟೆ 
ಹುಯಿಲ್‌ದೊರೆ 
ಹುಯಿಲ್ ದೊರೆ ಸರ್ವೆ ನಂ . 143 , 146 , 149 , 150, 160, 161, 164 , 165 , 
166 , 119, 118, 103, 142 , 141, 140, 133 , 134, 105 , 115 , 116 , 117 , 
120 , 121, 124, 125, 91 , 92 , 97 , 96, 94, 59, 60, 93, 61, 62, 73, 
74 , 75 


117000 


166000 


244000 


118 


ಹುಯಿಲ್‌ದೊರೆ ಕಾವಲ್‌ 


91000 


146000 


200000 


98000 


130000 


203000 


98000 


130000 


203000 


119 ಹೊಸಹಳ್ಳಿ 
120 ಹೊಸ ಬಿಜ್ಜಿನಬೆಳ್ಳ 
121 ಹಳೇ ಬಿಜ್ಜಿನಬೆಳ್ಳ 
122 ಹಂದಿಮುಲ್ಕು 

ಬಾಳಾಪುರ 


98000 


130000 


203000 


81000 


98000 


179000 


123 


73000 


182000 


209000 


ಬಾಳಾಪುರ ಸರ್ವೆ ನಂ . 110 , 109 , 108, 107 , 121, 122 , 50 , 51 , 54 , 
55 , 55, 57 , 38, 37, 36, 35 , 34, 33 , 72, 71, 70, 66 , 65 , 64 , 63 , 
62 , 61, 58, 98, 102 , 104 , 331 , 105 , 106 | 


78000 


195000 


224000 


49000 


980೦೦ | 


130000 


57000 


114000 


138000 


124 ಪಣಜಿಹಳ್ಳಿ 
_ 125 ತಿಮ್ಮನಹಳ್ಳಿ 
ಗೌಡಗರೆ ಹೋಬಳಿ 

126 ಕಗ್ಗಲಡು 
_ 127 ಕುಂಬಾರಹಳ್ಳಿ 
_ 128 ಕಾಮಗೊಂಡನಹಳ್ಳಿ 
129 ಕೊನೆರಂಗನಹಳ್ಳಿ 


114000 


122000 


228000 


73000 


89000 


179000 


98000 


146000 


228000 


65000 


89000 


163000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೨೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


65000 


101000 


163000 


130 
131 


ಕಾಟನಹಳ್ಳಿ 
ಕಳುವರಹಳ್ಳಿ 
ಗೌಡಗೆರೆ 


98000 


130000 


163000 


132 


101000 


135000 


211000 


133 ಗೋಮಾರದಹಳ್ಳಿ 


89000 


98000 


179000 


134 


ಚಂಗಾವರ 


101000 


122000 


186000 


135 


ತಾವರೆಕರೆ 


169000 


219000 


254000 


ಅ) 


ತಾವರೆಕರೆ ಸರ್ವೆ ನಂ . 1, 2 , 3 , 18 , 19 , 20, 20 , 22 , 26, 27 , 31 , 
33 , 144, 45, 152 , 160, 161 , 162, 67 , 168 , 171, ಎನ್ . ಹೆಚ್ . - 4, 
( ರಾ . ಹೆ. ರಸ್ತೆಗೆ ಹತ್ತಿರವಾದ ಸರ್ವೆ ನಂ , 143 , 144, 145, 146 , 152 , 153 , 
164 , 163 , 162, 161, 166, 159, 41, 40, 42 , 43, 120, 31 , 32 , 1, 2 , 
3 , 4 , 6 , 18, 19 , 20, 22 , 26, 28, 27. 


507000 


507000 


507000 


136 


ದಂಡೀಕೆರೆ 


57000 


106000 


179000 


98000 


114000 


195000 


137 ದೇವರಹಳ್ಳಿ 
138 ಡ್ಯಾಗೇರಹಳ್ಳಿ 
139 ನಾದೂರು 


73000 


98000 


179000 


110000 


135000 


211000 


140 


ನಾರಾಯಣಪುರ 


65000 


99000 


163000 


135000 


135000 


254000 


325000 


325000 


325000 


114000 


122000 


228000 


141 ಪಿನ್ನನಹೊಳೆ 
142 ಪಿನ್ನನಹೊಳೆ ರಾ . ಹೆ . 
143 ಬಡಕನಹಳ್ಳಿ 
144 ಭೂತಕಾಟನಹಳ್ಳಿ 
145 ಬಂದಕುಂಟೆ 
146 ಬಾಲೇನಹಳ್ಳಿ 


114000 


122000 


228000 


114000 


114000 


228000 


81000 


98000 


203000 


೮೨೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


_ 147 


85000 


118000 


211000 


148 


152000 


152000 


237000 


423000 


423000 


423000 | 


ಬೇವಿನಹಳ್ಳಿ 
ಮದ್ದಕ್ಕನಹಳ್ಳಿ 
ಮದ್ದಕ್ಕನಹಳ್ಳಿ ರಾ . ಹೆ.ರಸ್ತೆ 
ಮುದ್ದೇನಹಳ್ಳಿ 
ಮಾರನಗೆರೆ 
ಮಾರನಗೆರೆ ರಾ . ಹೆ. ಸರ್ವೆ ನಂ . 6, 7, 9, 10 , 11, 25, 26 , 27 , 89, 90, 
93 , 105, 107, 116 , ಎನ್ . ಹೆಚ್ - 4 


73000 


89000 


179000 


151 


169000 


169000 


270000 


80 


507000 


507000 


507000 


ಮೆಳೆಕೋಟೆ 


163000 


163000 


244000 


153 


ಮೆಳೆಕೋಟೆ ರಾ . ಹೆ. ರಸ್ತೆ 


406000 


406000 


406000 


154 


ಮೂಸರು ಕುಂಟೆ 


135000 


169000 


237000 


98000 


114000 


203000 


89000 


122000 


203000 


ಕೆ. ರಂಗನಹಳ್ಳಿ 
ರಂಗಾಪುರ 
ಉಜ್ಜನಕುಂಟೆ 
ಉಜ್ಜನಕುಂಟೆ ರಾ . ಹೆ. ಸರ್ವೆ ನಂ . 1, 12 , 13, 25, 35 , 36 ಎನ್. ಹೆಚ್ -4 


169000 


169000 


270000 | 


507000 


507000 


507000 


155 
156 
157 

ಅ) 
158 
159 
160 
161 


81000 


106000 


179000 


101000 


152000 


211000 


ಸಿದ್ದಾಪುರ 
ಹೆಂದೊರೆ 
ಹನುಮನಹಳ್ಳಿ 
ಹುಣಸೇಹಳ್ಳಿ 


81000 


146000 


203000 


114000 


146000 


244000 


98000 


130000 


203000 


162 ಹೇರೂರು 
163 ಜಿ. ಹೊಸಹಳ್ಳಿ 
164 ಹೊಸೂರು 


89000 


114000 


203000 


98000 


146000 


228000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೨೫ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


ಹೊಳಕಲ್ಲು 


98000 


122000 


228000 


30 


165 
166 


ಹೊನ್ನೇನಹಳ್ಳಿ 


101000 


110000 


211000 


167 


ಸಂಕಾಪುರ 


73000 


106000 


179000 


ಹುಲಿಕುಂಟೆ ಹೋಬಳಿ 


168 


ಅಗ್ರಹಾರ 


81000 


98000 


111000 


169 


ಕೊಹ್ಲಿ 


49000 


114000 


130000 


170 


ಕಾಟನಹಳ್ಳಿ 


49000 


101000 


130000 


ಕ್ಯಾದಿಗುಂಟೆ 


49000 


101000 


124000 


171 
172 


ಕದಿರೇಹಳ್ಳಿ 


49000 


85000 


98000 


49000 


106000 


130000 


42000 


101000 


140000 


35800 


106000 


137000 | 


173 ಕಾರೇಹಳ್ಳಿ 
174 ಕರೇಕಾತನಹಳ್ಳಿ 
175 ಕಲಿಗೋನಹಳ್ಳಿ 
176 ಕಲ್ಲಹಳ್ಳಿ 
177 ಕರೇರಾಮನಹಳ್ಳಿ 
178 ಗಂಡಿಹಳ್ಳಿ 
179 ಗೋಪಿಕುಂಟೆ 


39000 


106000 


140000 


33000 


94000 


140000 


41000 


99000 


135000 


41000 


99000 


133000 


180 


52000 


122000 


146000 


52000 


138000 


163000 


181 
182 


ಚಿಕ್ಕಹುಲಿಕುಂಟೆ 
ಚಿಕ್ಕಬಾಣಗೆರೆ 
ಚಿರತಹಳ್ಳಿ 
ತಡಕಲೂರು 


68000 


135000 


169000 


183 


57000 


140000 


146000 


184 


ದೊಡ್ಡಬಾಣಗೆರೆ 


68000 


145000 | 


150000 


_40 


೮೨೬. 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷ್ಠಿ 


ತರಿ 


ಖಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


185 


65000 


133000 


146000 


40 


ದ್ವಾರನಕುಂಟೆ 
ದಾಸರಹಳ್ಳಿ 


186 


33000 


81000 


106000 


187 


ನೇಜಂತಿ 


44000 


110000 


139000 


40 


188 


ನಿಡಗಟ್ಟೆ 


41000 


98000 


106000 


189 


ನರಸೀಪುರ 


33000 


81000 


106000 


40 


190 _ ಪೂಜಾರಮುದ್ದನಹಳ್ಳಿ 


36000 


83000 


106000 


191 


ಬೆಜ್ಜಿಹಳ್ಳಿ | 


37000 


91000 


114000 


35000 


85000 


110000 


192 
193 


ಬಡಮಾರನಹಳ್ಳಿ 
ಬಡೇನಹಳ್ಳಿ 


34000 


81000 


106000 


194 


ಬರಗೂರು 


59000 


135000 


161000 


195 


ಮುಸುಕಲೋಟಿ 


42000 


101000 


138000 


196 


ಯಾದಲಡಕು 


49000 


122000 


138000 


197 


] ಯಂಜಲಗೆರೆ 


57000 


89000 


122000 


46000 


89000 


122000 


198 
199 


ಯಲಪೇನಹಳ್ಳಿ 
ರಾಗಲಹಳ್ಳಿ 
ರಂಗಾಪುರ 


41000 


98000 


130000 


200 


41000 


81000 


106000 


201 


ವರದಾಪುರ 


41000 


98000 


130000 


40 


202 


ವಾಜರಹಳ್ಳಿ 


46000 


106000 


122000 


203 


ಶಾಸಮರು 


49000 


111000 | 


127000 


40 


204 ಹಂದಿಕುಂಟೆ 


52000 


106000 


122000 


40 


205 ದೊಡ್ಡಹುಲಿಕುಂಟೆ 


57000 


130000 


163000 


| 


50 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೨೭ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ | 


ಋಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


206 


ಹಾರೋಗೆರೆ 


46000 


98000 


153000 


40 


207 


ಹೊಸಹಳ್ಳಿ 


52000 


98000 


124000 


_ _ 


208 ಹೊಸಕೋಟೆ 


46000 


98000 


122000 


40 


39000 


81000 


98000 


40 


42000 


106000 


138000 


40 


37000 


106000 


106000 


ಹರಿಯಜ್ಜಿಹಳ್ಳಿ 
210 ನಾರಾಗೊಂಡನಹಳ್ಳಿ 

211 ಚಿನಗೋನಹಳ್ಳಿ 
ಕಳ್ಳಂಬೆಳ್ಳ ಹೋಬಳಿ 
212 ಕಟಾವೀರನಹಳ್ಳಿ 

ಕಟಾವೀರನಹಳ್ಳಿ ರಾ . ಹೆ . ರಸ್ತೆ , ಸರ್ವೆ ನಂ . 21, 24, 28, 29, 75, 73, 74 , 
75, 76, 77 , 78 , ಎನ್. ಹೆಚ್.- 4 


195000 


234000 


293000 


780000 


819000 


878000 


213 


ಕಾಗೇನಿಂಗನಹಳ್ಳಿ 


97500 


146000 


203000 


214 


ಕಡವಿಗೆರೆ 


195000 


234000 


293000 


878000 


917000 


975000 


203000 


203000 


244000 


ಕಡವಿಗೆರೆ ರಾ . ಹೆ . ರಸ್ತೆ ಸರ್ವೆ ನಂ , 66, 67 , 68, 69 , 70, 71, 72 , 73 
74, 76, 77 , 733 , 734, 435 , 144 , 144 144 ಎನ್. ಹೆಚ್ .- 4 
ಕರೇಜವನಹಳ್ಳಿ 
ಕರೇಜವನಹಳ್ಳಿ ರಾ . ಹೆ. ರಸ್ತೆ, ಸರ್ವೆ ನಂ 17, 18 30 , 32 , ಎನ್ , ಹೆಚ್ .- 4 
ಕರೇಜವನಹಳ್ಳಿ ರಾ . ಹೆ. ರಸ್ತೆಗೆ ಹತ್ತಿರವಾದ ಸರ್ವೆ ನಂ . 
32, 31, 18 , 17, 16 , 15 | 


217 


650000 


683000 


731000 


487500 


520000 


569000 


ಕಳ್ಳಂಬೆಳ್ಳ ರಾ . ಹೆ . ಸರ್ವೆ ನಂ . 93 , 94 , 96, 98, 104 , 105 , 106 . 
ಎನ್. ಹಚ್ - 4 


780000 


819000 


878000 


100 


220 ಕಳ್ಳಂಬೆಳ್ಳ ಹಳೇ ಊರು 


243750 


293000 


390000 


೮೨೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ 


ಋಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ ಭೂ ಪರಿವರ್ತಿತ ಪ್ರದೇಶ 


390000 


429000 


488000 


100 


221 ಕಳ್ಳಂಬೆಳ್ಯ, ಮೈಸೂರು- ಕಳ್ಳಂಬೆಳ್ಳ 
222 ಕಾಳೇನಹಳ್ಳಿ 


81000 


138000 


179000 


223 


ಕಾಳಾಪುರ 


81000 


130000 


179000 


65000 


130000 


154000 


224 
225 


244000 


244000 


293000 | 


80 


780000 


819000 


878000 


100 


ಕಪ್ಪೇನಹಳ್ಳಿ 
ಚಿಕ್ಕನಹಳ್ಳಿ ಹಳೇ ಊರು 
ಚಿಕ್ಕನಹಳ್ಳಿ ರಾ . ಹೆ. ರಸ್ತೆ( ಸರ್ವೆ ನಂ 10, 11, 12 , 27 , 196 , 197, 198, 202, 
203, 204 , 205, 206, 216, 218, 219, 220, 221, 222 , 223 
ಎನ್. ಹೆಚ್. - 4 
ಚಿಕ್ಕನಹಳ್ಳಿ ರಾ . ಹೆ . ರಸ್ತೆ ( ಸರ್ವೆ ನಂ 12 , 13 , 6, 10. 22 , 192 , 196, 109, 
206, 203, 309 , 11, 207 , 116, 220 , 222 , 223, 224 , 204 , 203, 
202 , 198.9 


585000 


624000 


683000 


100 


98000 


130000 


203000 


81000 


138000 


163000 


226 
227 
228 
229 


ಚೆನ್ನಪ್ಪನ ಹಳ್ಳಿ 
ಚೆನ್ನೆನ ಹಳ್ಳಿ 
ಚಿಕ್ಕ ತಿಮ್ಮನಹಳ್ಳಿ 
ಜವನಹಳ್ಳಿ 


81000 


122000 


179000 


130000 


138000 


228000 


114000 


122000 


244000 


230 
231 


ತಿಪ್ಪನಹಳ್ಳಿ 
ತೊರೆಯಪ್ಪನ ಹಳ್ಳಿ 


81000 


114000 


179000 


232 


ತರೂರು 


156000 


234000 


293000 


89000 


146000 


179000 


70000 


130000 


179000 


233 ತಾಳಗುಂದ 
234 ದೇವರಹಳ್ಳಿ 
235 ಜೋಡಿದೇವರಹಳ್ಳಿ 
236 ದೊಡ್ಡ ಚಿಕ್ಕನಹಳ್ಳಿ 


113750 


146000 


195000 


70000 


98000 


163000 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೨೯ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


- ತರಿ 


ಋಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ 


ಭೂ ಪರಿವರ್ತಿತ ಪ್ರದೇಶ 


237 


81000 


106000 


163000 


238 


81000 . 


156000 


178800 


239 


156000 


191000 


293000 


683000 


722000 


761000 


100 


130000 


146000 


244000 


70000 


130000 


163000 


ದಾಸರ ಹಳ್ಳಿ 
ನೆಲದಮ್ಮನ ಹಳ್ಳಿ 
ಭೂಪಸಂದ್ರ 
ಭೂಪಸಂದ್ರ ರಾ . ಹೆ . ರಸ್ತೆ ಸರ್ವೆ ನಂ 50,52, 6, 56,57 , 58, 60, 61, 62, 
65, 68 , 69 ಎನ್. ಹೆಚ್ - 4 , 
ಬೋರಸಂದ್ರ 
ಭೈರಾಪುರ 
ಬ್ರಹ್ಮಸಂದ್ರ 
ಬ್ರಹ್ಮಸಂದ್ರ ರಾ . ಹೆ. 
ಬಾಲಬಸವನಹಳ್ಳಿ 
ಬೆಟ್ಟನಹಳ್ಳಿ 
ಮಾಯಸಂದ್ರ 
ಮಾಟನಹಳ್ಳಿ 
ಮುಚ್ಚವೀರನ ಹಳ್ಳಿ 
ಮುದಿಮಡು 


195000 


234000 


241 
242 
ಅ) 
243 


293000 


683000 


722000 


780000 


100 
100 


130000 


146000 


244000 


| 


244 


98000 


146000 


203000 


245 


81000 


146000 


179000 


98000 


146000 


228000 


246 
247 


98000 


130000 


203000 


248 


130000 


163000 


244000 


249 


ಯಲದಬಾಗಿ 


195000 


234000 


312000 


4S 


780000 


819000 


878000 


100 


98000 


138000 


228000 


81000 


138000 


211000 


195000 


234000 


312000 


100 


ಅ ) Jಯಲದಬಾಗಿ ರಾ . ಹೆ . ಸರ್ವೆ ನಂ . 46 , 47, 47, 48, 49 ಎನ್ . ಹೆಚ್ - 4 

ರಂಗನಹಳ್ಳಿ 
251 ವೆಂಕಟಾಪುರು 
252 ವಡ್ಡನಹಳ್ಳಿ 
ಅ ) ವಡ್ಡನಹಳ್ಳಿ ಸರ್ವೆ ನಂ . 4 , 5, 9 , 10, 13 , 14 , 18 , 15 , 20 2 , 3 , 21. 

ವಡ್ಡನಹಳ್ಳಿ ಸರ್ವೆ ನಂ . 50, 64 , 3 , 10, 11 , 8 , 4, 5 , 14 , 18, 19 , 20, 

21 , 22 . 
- 253 ಶೀಬಿ ಅಗ್ರಹಾರ 


780000 


819000 


878000 


| 


100 


585000 


605000 


624000 


80 


195000 


234000 


293000 


ಹನುಮಂತನಗರ (120) 


೮೩೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


ಪರಿಷ್ಕತ ಜಮೀನಿನ ಬೆಲೆ ( ಒಂದು ಎಕರೆಗೆ) 


ಕ್ರಮ ಸಂಖ್ಯೆ 


ಗ್ರಾಮಗಳ ಹೆಸರು 


ಖುಷಿ 


ತರಿ 


ಖುಷ್ಠಿ ಭಾಗಾಯ್ತ / ತರಿ 
ಭಾಗಾಯ್ತು / ಭಾಗಯ್ತು 


ನಿವೇಶನ ಚದುರ ಅಡಿಗಳಲ್ಲಿ 


ಭೂ ಪರಿವರ್ತಿತ ಪ್ರದೇಶ 


780000 


878000 


975000 


ಮಹಾಲಕ್ಷ್ಮೀನಗರ (100) 


585000 


624000 


683000 


100 


130000 


138000 


228000 


98000 


130000 


179000 


98000 


138000 


203000 


156000 


185000 


244000 


683000 


722000 


780000 


ಶೀಬಿ ಅಗ್ರಹಾರ ಸರ್ವೆ ನಂ 2 , 6 , 7 , 8, 46, 47, 48, 51, 52 , 53, 54 , 
55, 56 , 57 , 58, 68, 70 , 72, 79 , 80, 81 , 82 , 217 , 218, 219 , 220 , 
224 , 248, 224, 225 , 226, 227. 
ಶೀಬಿ ಅಗ್ರಹಾರ ರಾ . ಹೆ , ಸರ್ವೆ ನಂ . 30, 32 , 36, 43, 46 , 48, 60, 53, 

63, 67, 218 , 223 , 224 , 225, 226 , 219 , 220 .2.3 , 83 , 85 
254 ಶೀಬಿ ಗ್ರಾಮ 
255 ಶಿರಾದಡು 
256 ಸಲುಪರ ಹಳ್ಳಿ 
257 ಹಾಲೇನಹಳ್ಳಿ 

ಹಾಲೇನಹಳ್ಳಿ ಸರ್ವೆ ನಂ . 149 , 173, 175 , 176 , 173, 177 , 178, 191, 
193 , 194 , 196 , 197 , 204 , 206, 204, 208 , 205 , 243, 244, 250 , 
251, 255 , 255 , 256, 257 , 257 , 58 , 260 , 262 , 263 , 265 , 407 
ಎನ್. ಹೆಚ್. - 4 
ಹಾಲೇನಹಳ್ಳಿ ರಾ . ಹೆ . ಸರ್ವೆ ನಂ . 236 , 261, 260, 239 , 262 , 263 , 
246 , 249 , 230 , 204, 263 , 204 , 203, 202 , 209 , 208, 210, 206 , | 
200, 197, 198, 199, 191, 192, 193 , 132 , 136 , 133 , 149 , 402, 143, 

142 , 141, 140. 
258 ಹುಂಜನಾಳು 

ಹಾಲದೊಡೇರಿ 
260 | ಹೊಸಬುರ್ಜು 
261 ಹೊನ್ನೇನ ಹಳ್ಳಿ 
262 ಹೊಸಮಲ್ಲನ ಹಳ್ಳಿ 
263 ಬಾಲನ ಪಾಳ್ಯ 
264 ಚೆನ್ನನ ಹಳ್ಳಿ 


390000 


429000 


488000 


146000 


163000 


244000 


98000 


138000 


203000 


114000 


130000 


203000 


81000 


114000 


163000 


98000 


114000 


179000 


137000 


166000 


244000 


81000 


130000 


163000 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 

೮೩೧ 
ಶಿರಾ ತಾಲ್ಲೂಕು ಉಪನೋದಂಣಿ ಕಚೇರಿ ವ್ಯಾಪ್ತಿಯ ಸ್ಥಿರಾಸ್ತಿಗಳ ಮೌಲ್ಯ ಮಪನಕ್ಕೆ ಅನುಸರಿಸ ಬೇಕಾದ ಪ್ರಾಸ್ತವಿತ ವಿಶೇಷಸೂಚನೆಗಳು. 
1. ವಾಸೋಪಯೋಗಿಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿ ಅಭಿವೃದ್ಧಿ ಹೊಂದಿರದ ಮತ್ತು ನಿವೇಶನಗಳಿಗಾಗಿ ವಿಂಗಡಿಸಲು ಅಧಿಕೃತವಾಗಿ ಸಂಬಂಧಿಸಿದ ಪ್ರಾಧಿಕಾರದಿಂದ ಅಂಗೀಕರಿಸಲ್ಪಡದೆ ಇರುವ ಪ್ರದೇಶವಾಗಿದ್ದಲ್ಲಿ ಅಯಾ 

ಪ್ರದೇಶದ / ಗ್ರಾಮದ ಕೃಷಿ ಜಮೀನಿನ ದರದ ಮೂರು ಪಟ್ಟು ಬೆಲೆ ನಿಗಧಿಪಡಿಸುವುದು. 
2. ಕೈಗಾರಿಕೋಪಯೋಗಿ ಉದ್ದೇಶಕ್ಕಾಗಿ ಭೂ ಪರಿವರ್ತನೆಯಾಗಿ , ಅಭಿವೃದ್ಧಿ ಹೊಂದಿರದ ಮತ್ತು ನಿವೇಶನಗಳಾಗಿ ವಿಂಗಡಿಸಲು ಅಧಿಕೃತವಾಗಿ, ಸಂಬಂಧಿಸಿದ ಪ್ರಾಧಿಕಾರದಿಂದ ಅಂಗೀಕರಿಸಲ್ಪಡದೆ ಇರುವ ಪ್ರದೇಶವಾಗಿದ್ದಲ್ಲಿ 

ಆಯಾ ಪ್ರದೇಶದ / ಗ್ರಾಮದ ಕೃಷಿ ಜಮೀನಿನ ದರದ ಎರಡು ಪಟ್ಟು ಬೆಲೆ ನಿಗಧಿಪಡಿಸುವುದು . 
3. ರಾಷ್ಟ್ರೀಯ ಮತ್ತು ರಾಜ್ಯ ಹೆದ್ದಾರಿಗಳಿಗೆ ಹೊಂದಿಕೊಂಡಿರುವ ಸ್ವತ್ತುಗಳಿಗೆ, ಕ್ರಮವಾಗಿ ಇತರೆ ಸ್ವತ್ತಿನ ದರದ 50 % ರಷ್ಟು ಮತ್ತು 25 % ರಷ್ಟು ಹೆಚ್ಚಿಗೆ ದರ ನಿಗಧಿಪಡಿಸುವುದು. 
4. ಶಿರಾ ಹಾಗೂ ಶಿರಾ ಸುತ್ತಲಿನ ಗ್ರಾಮಗಳಾದ ಕಲ್ಲುಕೋಟೆ, ಓಜಗುಂಟೆ, ಕೂಸಕುಂಟೆ, ಹಲ್ಲೂರು ಕಾವಲ್, ತಗ್ಗಿಹಳ್ಳಿ, ಪದ್ಮಾಪುರ, ಗುಮ್ಮನಹಳ್ಳಿ , ಎಮ್ಮೇರಹಳ್ಳಿ, ಮಲ್ಲಿಕಾಪುರ, ಮುದಿಗೆರೆ ಕಾವಲ್ ಮತ್ತು ಹೋಬಳಿ ಕೇಂದ್ರದಲ್ಲಿ 

ಬರುವ 5 ಗುಂಟೆವರೆಗಿನ ವ್ಯವಸಾಯದ ಜಮೀನುಗಳಿಗೆ ಆಯಾ ಪ್ರದೇಶದ / ಗ್ರಾಮದ ವಾಸದ ನಿವೇಶನದ ಅರ್ಧದಷ್ಟು ದರ ನಿಗಧಿಪಡಿಸುವುದು. 
ಕೃಷಿ ಜಮೀನು 5 ಗುಂಟೆ ಮೇಲ್ಪಟ್ಟು 10 ಗುಂಟೆ ವರೆಗೆ ಅಯಾ ಪ್ರದೇಶದ / ಗ್ರಾಮದ ಕೃಷಿ ಜಮೀನಿನ ದರದ ಮೂರು ಪಟ್ಟು ಹಾಗೂ 10 ಗುಂಟೆ ಮೇಲ್ಪಟ್ಟು 20 ಗುಂಟೆವರೆಗೆ ಅಯಾ ಪ್ರದೇಶದ/ ಗ್ರಾಮದ ಕೃಷಿ ಜಮೀನಿನ 
ದರದ ಎರಡು ಪಟ್ಟು ದರ ನಿಗಧಿಪಡಿಸುವುದು . 

ಗ್ರಾಮಾಂತರ, ನಗರಸಭೆ ಮತ್ತು ನಗರಾಭಿವೃದ್ಧಿ ಪ್ರಾಧಿಕಾರದ ವ್ಯಾಪ್ತಿಗೆ ಬರುವ ಆಸ್ತಿಗಳ ಪ್ರದೇಶಗಳು ಯಾವುದಾದರೂ ಬಿಟ್ಟು ಹೋಗಿದ್ದಲ್ಲಿ ಅಂತಹ ಸಂಬಂಧ ಆಸ್ತಿಯ ಹತ್ತಿರದ ಪ್ರದೇಶದ ಬೆಲೆಯನ್ನು ನಿಗಧಿಪಡಿಸುವುದು. 
7. ಮೂಲೆನಿವೇಶನಗಳಿಗೆ ಅಥವಾ ಎರಡು ಕಡೆ ರಸ್ತೆ ಬರುವ ನಿವೇಶನಗಳಿಗೆ ಆ ನಿವೇಶನದ ಮಾರುಕಟ್ಟೆ ಮೌಲ್ಯದ ಶೇ .10 % ರಷ್ಟು ಹೆಚ್ಚಾಗಿ ನಿಗಧಿಪಡಿಸಲಾಗುವುದು. 

* ಕೇಂದ್ರ ಮೌಲ್ಯಮಾಪನಾ ಸಮಿತಿ 
ಮೌಲ್ಯಮಾಪನಕ್ಕೆ ರಾಜ್ಯಾದ್ಯಂತ ಅನುಸರಿಸಬೇಕಾದ ಪ್ರಸ್ತಾವಿತ ಕಟ್ಟಡಗಳ ದರಗಳು 
ಉಲ್ಲೇಖ :- ಕೇಂದ್ರ ಮೌಲ್ಯಮಾಪನಾ ಸಮಿತಿಯ ನಡವಳಿಕೆಗಳ ಪ್ರಕಾರ 

ರಾಜ್ಯದಾದ್ಯಂತ 
ಮಹಾನಗರಪಾಲಿಕೆ, 
ಮೈಸೂರು, ಮಂಗಳೂರು 

ರಾಜ್ಯದಾದ್ಯಂತ ಎಲ್ಲಾ 
ಬೃಹತ್ ಬೆಂಗಳೂರು ರಾಜ್ಯದಾದ್ಯಂತ ಎಲ್ಲಾ 

ರಾಜ್ಯದಾದ್ಯಂತ ಎಲ್ಲಾ 
ಹುಬ್ಬಳ್ಳಿ ಧಾರವಾಡ, 

ಪಟ್ಟಣ , ಪುರಸಭೆ, 
ಮಹಾನಗರ ಪಾಲಿಕೆ ವ್ಯಾಪ್ತಿ 
ಕಟ್ಟಡದ ತರಹ 

ನಗರಸಭೆ ವ್ಯಾಪ್ತಿ 

ಇತರೆ ಪ್ರದೇಶಗಳಿಗೆ 
ಗುಲ್ಬರ್ಗ , ಬಳ್ಳಾರಿ , 

ಪಟ್ಟಣಪಂಚಾಯ್ತಿ ವ್ಯಾಪ್ತಿ 
ಬೆಳಗಾವಿ ಮತ್ತು 

ದಾವಣಗೆರೆ ವ್ಯಾಪ್ತಿ 

ನೆಲಮಹಡಿ ಮೇಲ್ಮಹಡಿ ನೆಲಮಹಡಿ | ಮೇಲ್ಮಹಡಿ | ನೆಲಮಹಡಿ | ಮೇಲ್ಮಹಡಿ | ನೆಲಮಹಡಿ | ಮೇಲ್ಮಹಡಿ | ನೆಲಮಹಡಿ ಮೇಲ್ಮಹಡಿ 
ಆರ್ . ಸಿ . ಸಿ . ಗ್ರಾನೈಟ್ ನೆಲಹಾಸು ತೇಗದ ಮರ 

900 900 850 850 800 800 

700 
ಆರ್. ಸಿ. ಸಿ. ಮಾರ್ಬಲ್ ನೆಲಹಾಸು ತೇಗದ ಮರ 750 | - 700 700 650 | 650 600 650 

600 550 | 


ಕ್ರಸಂ 


950 


750 


ಆರ್. ಸಿ. ಸಿ.ಮೊಸಾಯಿಕ್ / ವೆಟ್ರಿಫೈಡ್ / ಸೆರಾ ಮಿಕ್‌ ನೆಲಹಾಸು, 
ತೇಗದಮರ 


700 


650 


650 


600 


600 


550 


550 


500 


450 


ಆರ್. ಸಿ . ಸಿ ಮೊಸಾಯಿಕ್ ಪಾಲಿಷ್ ಕಡಪ / ಸಹಬಾದ/ಬೇತಮ್ ಅಲ್ಲಿ 
ನೆಲಹಾಸು, ಹೊನ್ನೆಮರ, ಉಕ್ಕಿನಕಿಟಕಿಗಳು 


650 | 


600 


550 


550 


500 


500 


450 


400 


೮೩೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


550 


500 


500 


450 


400 | 


450 


400 


300 


ಆರ್.ಸಿ. ಸಿ ರೆಡಾಕ್ಸೆಡ್ ನೆಲಹಾಸು, ಎಲ್ಲಾ ರೀತಿಯ ಮರವನ್ನು 
ಅಥವಾ ಉಕ್ಕಿನ ಕಿಟಕಿ 
ಮದ್ರಾಸ್ ತಾರಸಿ./ಕಡೆಬಂಡಿತೇರು ಮಂಗಳೂರು ಹೆಂಚು ಎ . ಸಿ.ಶೀಟ್ 
ರೆಡ್ ಆಕೈಡ್ ನೆಲಹಾಸು ಕಾಡಿನಮರ, ಸಿಮೆಂಟ್‌ಗಾರೆ ಗೋಡೆ 


350 


350 


300 


7 . 


250 


250 


200 


ಮದ್ರಾಸ್ ತಾರಸಿ, ಮಂಗಳೂರು ಹೆಂಚು, ಎ . ಸಿ.ಶೀಟ್ 
ಕರಿಹೆಂಚು, ಮಣ್ಣಿನಮೇಲ್ಬುದಿ, ಕಡಪ, ಮಣ್ಣಿನ ಗೋಡೆ, ಕಾಡಿನಮರ, 
ಗುಡಿಸಲುಚಪ್ಪರ 


100 


ಕ್ರ. ಸಂ 


ಕಟ್ಟಡದ ತರಹ 


ರಾಜ್ಯದಾದ್ಯಂತ 
ಮಹಾನಗರಪಾಲಿಕೆ, 
ಮೈಸೂರು, ಮಂಗಳೂರು 

ರಾಜ್ಯದಾದ್ಯಂತ ಎಲ್ಲಾ 
ಬೃಹತ್ ಬೆಂಗಳೂರು ರಾಜ್ಯದಾದ್ಯಂತ ಎಲ್ಲಾ 

ರಾಜ್ಯದಾದ್ಯಂತ ಎಲ್ಲಾ 
ಹುಬ್ಬಳ್ಳಿ ಧಾರವಾಡ, 
ಮಹಾನಗರ ಪಾಲಿಕೆ ವ್ಯಾಪ್ತಿ 

ನಗರಸಭೆ ವ್ಯಾಪ್ತಿ ಪಟ್ಟಣ, ಪುರಸಭೆ, 

ಇತರೆ ಪ್ರದೇಶಗಳಿಗೆ 
ಗುಲ್ಬರ್ಗ , ಬಳ್ಳಾರಿ , 

ಪಟ್ಟಣಪಂಚಾಯ್ತಿ ವ್ಯಾಪ್ತಿ 
ಬೆಳಗಾವಿ ಮತ್ತು 

ದಾವಣಗೆರೆ ವ್ಯಾಪ್ತಿ 
ಮೇಲ್ಯಾವ ಮೇಲ್ಯಾವಣಿ | ಮೇಲ್ಯಾವ | ಮೇಲ್ಯಾವಣಿ | ಮೇಲ್ಯಾವ | ಮೇಲ್ಯಾವಣಿ | ಮೇಲ್ಯಾವ | ಮೇಲ್ದಾವಣಿ | ಮೇಲ್ಯಾವ | ಮೇಲ್ಬಾವ 
ಣಿ ಇರುವ | ಇಲ್ಲದಿರುವ | ಣಿ ಇರುವ | ಇಲ್ಲದಿರುವ | ಣಿ ಇರುವ ಇಲ್ಲದಿರುವ ಣಿ ಇರುವ ಇಲ್ಲದಿರುವ | ಣಿ ಇರುವ | ಣಿ 

( ಪ್ರತಿ ( ಪ್ರತಿ ( ಪ್ರತಿ ( ಪ್ರತಿ ( ಪ್ರತಿ ( ಪ್ರತಿ ( ಪ್ರತಿ ( ಪ್ರತಿ ಇಲ್ಲದಿರುವ 
ಸಂಖ್ಯೆಗೆ) | ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) | ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ಸಂಖ್ಯೆಗೆ) ( ಪ್ರತಿ 

ಸಂಖ್ಯೆಗೆ) 


ಬಹುಮಹಡಿ ಕಟ್ಟಡದ ವಾಹನ ನಿಲ್ದಾಣದ ಬಗ್ಗೆ 


100000 


| 


75000 


90000 


65000 


80000 


55000 | 


70000 | 


45000 


60000 


35000 


By Order and in the name of the Central Valuation Committee Bangalore. 

Smt. Y.H . Saroja 

Secretary 
Central Valuation Sub -Committee , Sira Taluk, Tumkur District. 


PR -57 
Sc - 100 


೮೩೩ 


ಕಟ್ಟಡ 


ಕಲ್ಲು 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

೮೩೩ 
ಜಂಟಿ ನಿರ್ದೇಶಕರ ಕಛೇರಿ, ಗಣಿ ಮತ್ತು ಭೂ ವಿಜ್ಞಾನ ಇಲಾಖೆ. 
ನಂ. 167, 11ನೇ ಮೇನ್ ಸರಸ್ವತಿಪುರಂ, ಮೈಸೂರು 

ಅಧಿಸೂಚನೆ 
ಸಂಖ್ಯೆ : ಗಭೂಇ/ ದವ/ ಜಂನಿಮ್ಮೆ /ಕಗಳು: ನಿ- 8ಎ / 2013- 14 , ದಿನಾಂಕ : 25 - 01 - 2014 , 
ಕರ್ನಾಟಕ ಉಪ ಖನಿಜ ರಿಯಾಯಿತಿ ನಿಯಮಾವಳಿ - 1994 , ನಿಯಮ 8ಎ ಉಪ ನಿಯಮ (1) ರಂತೆ ಈ ಕೆಳಗೆ ನಮೂದಿಸಿರುವ 
ಪ್ರದೇಶವನ್ನು ಕಲ್ಲು ಗಣಿಗಾರಿಕೆ ಮಾಡುವ ಸಲುವಾಗಿ ಸಾರ್ವಜನಿಕರ ಅವಗಾಹನೆಗಾಗಿ ಪ್ರಕಟಿಸಲಾಗಿದೆ. 

ಉಪ ನಿರ್ದೇಶಕರು ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, ರಾಮನಗರ ಜಿಲ್ಲೆ, ದೂರವಾಣಿ ಸಂಖ್ಯೆ : 080 - 27274099 ಇವರ ಕಥೆ 
ಕಲ್ಲು ಗಣಿ ಗುತ್ತಿಗೆಗಾಗಿ ಅರ್ಜಿಗಳನ್ನು ಸ್ವೀಕರಿಸಲಾಗುವುದು. ಪರಿಷ್ಕೃತ ನಿಯಮಾವಳಿಯಂತೆ ಅಧಿಕೃತವಾಗಿ ಕರ್ನಾಟಕ ರಾಜ್ಯ ಪತ್ರದಲ್ಲಿ ಪ್ರಕಟಣೆಯಾದ 30 

ರಜಾ ದಿನ ಅಥವಾ ಸಾರ್ವತ್ರಿಕ ರಜಾ ದಿನವಾದರೆ , ಅರ್ಜಿಯನ್ನು ಮಾರನೇ ಕೆಲಸದ ದಿನದಂದು ಸ್ವೀಕರಿಸಲಾಗುವುದು 
ನಿಗದಿತ ಶುಲ್ಕ ಪಾವತಿ ಮಾಡಿ ನಿಗದಿತ ಅರ್ಜಿ ನಮೂನೆ ಮತ್ತು ಪ್ರದೇಶದ ನಕಾಶೆಯನ್ನು ಉಪ ನಿರ್ದೇಶಕರು, ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ರಾಮನಗರ ಜಿಲ್ಲೆ, ಇವರಿಂದ ಪಡೆಯಬಹುದಾಗಿರುತ್ತದೆ. 

ಆಸಕ್ತಿ ಇರುವವರು ಅರ್ಜಿ ಸಲ್ಲಿಸುವ ಮೊದಲು ಪ್ರದೇಶದ ತಪಾಸಣೆ ಮಾಡಿ, ಖನಿಜ ಸಂಪತ್ತು ಲಭ್ಯತೆ ಇರುವ ಬಗ್ಗೆ ಮತ್ತು ಪ್ರದೇಶದ ಪ್ರಸಕ್ತ 
ಸ್ಥಿತಿ ಗತಿ ಬಗ್ಗೆ ಖಚಿತ ಪಡಿಸಿಕೊಳ್ಳತಕ್ಕದ್ದು ಕರ್ನಾಟಕ ಉಪ ಖನಿಜ ರಿಯಾಯತಿ ನಿಯಮಾವಳಿ 1994 ನಿಯಮ 8ಎ ರಂತೆ ಅರ್ಜಿಯನ್ನು 
ಸ್ವೀಕರಿಸಲಾಗುವುದು. ಕಲ್ಲು ಗಣಿ ಗುತ್ತಿಗೆ ಮಂಜೂರಾತಿಯು ಕಂದಾಯ ಮತ್ತು ಅರಣ್ಯ ಇಲಾಖೆಯ ನಿರಾಕ್ಷೇಪಣಾ ಪತ್ರದ ಷರತ್ತಿಗೆ ಒಳಪಟ್ಟಿರುತ್ತದೆ. 

ಸರ್ವೆ | ವಿಸ್ತೀರ್ಣ ಕ. ಗ. ಗು . 
ತಾಲ್ಲೂಕು ಖನಿಜ ಗ್ರಾಮ 

ಚೆಕ್ಕುಬಂದಿ 
ಸಂ . 

ನಂ . | ( ಎಕರೆ) 

ಸಂಖ್ಯೆ 

ಉ . ಸರ್ವೆ ನಂ . 156ರ ಭಾಗ 

ದ. ಸರ್ವೆ ನಂ . 156ರ ಭಾಗ. 
ರಾಮನಗರ ಮಾಗಡಿ ಉಡುವೆಗೆರೆ | 156 | 5 - 00 | 2000 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 

ಉ . ಸರ್ವೆ ನಂ . 156ರ ಭಾಗ 
ಕಟ್ಟಡ 

ದ, ಸರ್ವೆ ನಂ . 156ರ ಭಾಗ 
ರಾಮನಗರ ಮಾಗಡಿ ಉಡುವೆಗೆರೆ | 156 | 3 - 00 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 
ಉ . ಸರ್ವೆ ನಂ . 156ರ ಭಾಗ 

ದ. ಸರ್ವೆ ನಂ . 156ರ ಭಾಗ 
3, | ರಾಮನಗರ ಮಾಗಡಿ 

ಉಡುವೆಗೆರೆ 156 | 2 - 00 1667 
ಕಲ್ಲು 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 

ಉ . ಸರ್ವೆ ನಂ . 156ರ ಭಾಗ 
ಕಟ್ಟಡ 

ದ. ಸರ್ವೆ ನಂ . 156ರ ಭಾಗ 
4, | ರಾಮನಗರ 

ಮಾಗಡಿ ಉಡುವೆಗೆರೆ | 156 | 2 - 00 1377 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 
ಉ . ಸರ್ವೆ ನಂ . 156ರ ಭಾಗ 

ದ. ಸರ್ವೆ ನಂ . 156ರ ಭಾಗ 
5. || ರಾಮನಗರ ಮಾಗಡಿ ಉಡುವೆಗೆರೆ | 156 2 - 00 | 1666 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 

ಉ . ಸರ್ವೆ ನಂ . 156ರ ಭಾಗ 
ಕಟ್ಟಡ 

ದ, ಸರ್ವೆ ನಂ . 156ರ ಭಾಗ 
ರಾಮನಗರ ಮಾಗಡಿ ಉಡುವೆಗೆರೆ | 156 | 1- 35 11668 

ಪೂ , ಸರ್ವೆ ನಂ . 156ರ ಭಾಗ 
ಪ. ಸರ್ವೆ ನಂ . 156ರ ಭಾಗ 

ಉ . ಸರ್ವೆ ನಂ . 252ರ ಭಾಗ 
7. 

ದ. ಸರ್ವೆ ನಂ . 252ರ ಭಾಗ 
ಕಟ್ಟಡ 
ರಾಮನಗರ | ರಾಮನಗರ 

ಉರಗಹಳ್ಳಿ 2 - 00 1185 

ಪೂ , ಸರ್ವೆ ನಂ . 252ರ ಭಾಗ 
ಪ. ಸರ್ವೆ ನಂ . 2525ರ ಭಾಗ 


1229 


ಕಲ್ಲು 


ಕಟ್ಟಡ 


ಕಲ್ಲು 


ಕಟ್ಟಡ 
ಕಲ್ಲು 


ಕಲ್ಲು 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦, ೨೦೧೪ 


ಭಾಗ ೩ 


*)2 


ತಾಲ್ಲೂಕು 


ಖನಿಜ 


ಗ್ರಾಮ 


ಸರ್ವೆ | ವಿಸ್ತೀರ್ಣ 

- | ( ಎಕರೆ ) 


ಕ . ಗ . ಗು . 
- ಸಂಖ್ಯೆ 


ಚೆಕ್ಕುಬಂದಿ 


ಕಟ್ಟಡ 


8 . 


| 


ರಾಮನಗರ 


| ರಾಮನಗರ 


ಉರಗಹಳ್ಳಿ 


252 | 2- 00 | 1169 


ಉ . ಸರ್ವೆ ನಂ . 252ರ ಭಾಗ 
ದ. ಸರ್ವೆ ನಂ . 252ರ ಭಾಗ 
ದೂ , ಸರ್ವೆ ನಂ . 252ರ ಭಾಗ 
ಪ, ಸರ್ವೆ ನಂ . 2525ರ ಭಾಗ 


ಕಲ್ಲು 


ಜಂಟಿ ನಿರ್ದೇಶಕರು , 
P . . 119 

ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 

ದಕ್ಷಿಣ ವಲಯ , ಮೈಸೂರು. 
ಜಿಲ್ಲಾಧಿಕಾರಿಯವರ ಕಾರ್ಯಲಯ ಉಡುಪಿ ಜಿಲ್ಲೆ, ಉಡುಪಿ. 
PRESIDENT, UDUPI DISTRICT JELLY CRUSHER LICENCE ISSUING & CONTROLLING AUTHORITY 

ಅಧಿಸೂಚನೆ 

No. S . C. A/CR/ 5/2013-14 Dated : 06 -02- 2014 
ವಿಷಯ : ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ ) ನಿಯಂತ್ರಣ ಅಧಿನಿಯಮ 2011ರ ತಿದ್ದುಪಡಿ 

ಅಧಿನಿಯಮ 2013 ರಂತೆ ಕಲ್ಲು ಪುಡಿ ಮಾಡುವ ಘಟಕಗಳಿಗೆ ಸುರಕ್ಷಿತ ವಲಯ ಘೋಷಿಸುವ ಕುರಿತು. 
ಉಲ್ಲೇಖ: ದಿನಾಂಕ 05 - 02 - 2014 ರಂದು ಜರುಗಿದ ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕಗಳ ಲೈಸೆನ್ಸ್ ನೀಡುವ 

ಪ್ರಾಧಿಕಾರ ಸಮಿತಿ ಸಭೆಯ ನಡವಳಿ . 
ವಿಷಯಕ್ಕೆ ಸಂಬಂದಿಸಿದಂತೆ, ಕಲ್ಲು ಪುಡಿ ಮಾಡುವ ಘಟಕಗಳ ( ಕ್ರಷರ್‌ಗಳ ) ನಿಯಂತ್ರಣ ಅಧಿನಿಯಮ 2011 ರ ತಿದ್ದುಪಡಿ ಅಧಿನಿಯಮ 
2013 ರಂತೆ ಜಿಲ್ಲೆಯಲ್ಲಿರುವ ಜಲ್ಲಿ ಕ್ರಷರ್‌ಗಳನ್ನು ಸುರಕ್ಷಿತ ವಲಯ ಸ್ಥಾಪನೆಗೆ 6 ನೇ ಪ್ರಕರಣದ ಅಡಿಯಲ್ಲಿ ಗೊತ್ತುಪಡಿಸಲಾದ ಷರತ್ತುಗಳಿಗೆ 
ಅನುಸಾರವಾಗಿ 13 ಸುರಕ್ಷಿತ ವಲಯಗಳನ್ನು ಗುರುತಿಸಲಾಗಿದೆ. 2013 ರ ತಿದ್ದುಪಡಿ ಅಧಿನಿಯಮ 3 ನೇ ಪ್ರಕರಣದ ಅಡಿಯಲ್ಲಿ ಘೋಷಣೆಯೊಂದಿಗೆ 
ಚಾಲ್ತಿಯಲ್ಲಿರುವ ಜಲ್ಲಿ ಕ್ರಷರ್‌ಗಳು ಅರ್ಜಿಗಳನ್ನು ಸಲ್ಲಿಸತಕ್ಕದ್ದು . 

ಪ್ರಾಧಿಕಾರವು ( 4) ನೇ ಉಪ ಪ್ರಕರಣದ ಅಡಿಯಲ್ಲಿ ಸುರಕ್ಷಿತ ವಲಯ ಪಾಲನಾ ಪ್ರಮಾಣ ಪತ್ರ ನೀಡುವವರೆಗೆ ಅಥವಾ ನಿರಾಕರಿಸುವವರೆಗೆ 
ಅಥವಾ ಅರ್ಜಿಯ ದಿನಾಂಕದಿಂದ ಮೂರು ತಿಂಗಳವರೆಗೆ , ಇವುಗಳಲ್ಲಿ ಯಾವುದು ಮೊದಲೋ ಅಲ್ಲಿಯವರೆಗೆ, ಕಾರ್ಯ ನಿರ್ವಹಿಸಲು ಅವಕಾಶ 
ನೀಡಲಾಗುತ್ತದೆ. 

ಜಂಟಿ ಸ್ಥಳ ಪರಿಶೀಲನೆ ನಡೆಸಿ ಗುರುತಿಸಲಾಗಿರುವ 13 ಸುರಕ್ಷಿತ ವಲಯಗಳ ವಿವರ ಕೆಳಕಂಡಂತಿದೆ. 
Sl. No . Taluk 

Village 

Sy. No. 

Extent of area in acres 
1 Udupi 

Nancharu 60/1 (patta) 

1 .39 
2 Udupi 

Santhuru 366/1p1 ( govt.) 

1 .50 
Udupi Nandikuru 168 (govt) 

| 1.50 
Udupi Yedthadi 216/ 2 (patta) 

1 . 50 
5 | Udupi 

Hirebettu 142/ p1 (patta ) 

1 .50 
Karkala Shivapura III 149/ 23, 149/ 24 (patta ) 

1 . 50 
Karkala Shivapura IV 144/1B (govt.) 

1 . 50 
Karkala Nitte 508/2 (patta) 

1 . 50 
Karkala Kalya 185 /2 (patta) 

1 .50 
Karkala Marne 793 (patta) 

1 . 50 
Karkala Kalya IV 233 ( govt) 

| 1 . 50 
12 | Karkala Kadthala 125 ( govt) 

1 . 51 
13 | Kundapura 

Heskathuru 52 (govt) . 

1 . 50 
This Notification is subjected to the following conditions of Karnataka State Pollution Control Board . 
1. Open drain should be constructed all along the periphery of the proposed area to avoid entry of dust/stone powder into the 

tributary flowing adjacent to the proposed sooda safer zone. 
Action should be initiated to construct an appropriate boundary around it and there shall be planting of tall growing foliage 
bearing perennial trees all along the boundaries. At least five such rows of tall growing leafy trees shall form a curtain to the 

surrounding area so that there is no escape of dust particles to its surrounding limits . 
3 . Each stone crusher should be allocated with a minimum of 1.00 acre of land in the safer zone as per the requirement of the 

Karnataka Regulation of Stone Crushers amendment Rules, 2013 . 


ಭಾಗ ೩ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೨೦ , ೨೦೧೪ 


೮೩೫ 


4 . Link roads and internal roads within the safer zone should be properly tarred and maintained so that fugitive emissions are 

reduced . The ambient air quality in the safer zone shall conform to the National Ambient Air Quality Standards as specified in 

Environment (Protection ) Seventh AmendmentRules 2009 . 
5 . The entire area should have a planned rain water harvesting system so that the location is self reliant as far as water 

requirement is concerned . 
This notification is subject to any judgment/s of the Hon ble Supreme Court or Hon ble High Court or any other Courts that 

may be pronounced from time to time in the said matter of Safer Zone . 
7 . The Applicant should shift the crushers to the safer zone within the time prescribed under the Karnataka Regulation of Stone 

Crushers amendment rules 2014 . 
This notification is subject to the conditions of theKarnataka Regulation of Stone Crusher ammendment Rules 2013 . 

President, Udupi District 
PR154 

Jelly Crusher Licence issuing & 
SC . 5 

Controlling Authority 
ಜಿಲ್ಲಾಧಿಕಾರಿ / ಅಧ್ಯಕ್ಷರು ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಉಡುಪಿ ಜಿಲ್ಲೆ, ಉಡುಪಿ 

ನಡವಳಿ 
ವಿಷಯ : ಕರ್ನಾಟಕ ಕಲ್ಲು ಮಡಿ ಮಾಡುವ ಘಟಕಗಳ ( ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 2011 ರಂತೆ ಕಲ್ಲು ಪುಡಿ ಮಾಡುವ 

ಘಟಕಗಳಿಗೆ ಗುರುತಿಸಲಾಗಿದ್ದ ಸುರಕ್ಷಿತ ವಲಯಗಳ ಅಧಿಸೂಚನೆಯನ್ನು ರದ್ದುಪಡಿಸುವ ಕುರಿತು . 
ಉಲ್ಲೇಖ: 1. ಈ ಕಛೇರಿ ಅಧಿಸೂಚನೆ ಪತ್ರ ಸಂಖ್ಯೆ : No. S.C.A/ CR/1/2012-13 ದಿನಾಂಕ : 12.10 .2012. 

2 . ಈ ಕಛೇರಿ ಅಧಿಸೂಚನೆ ಪತ್ರ ಸಂಖ್ಯೆ : No . S. C . A/ CR/ 2/ 2012 -13 ದಿನಾಂಕ : 13.12 .2012 
3. ಈ ಕಛೇರಿ ಅಧಿಸೂಚನೆ ಪತ್ರ ಸಂಖ್ಯೆ: No. S.C . A/ CR/4/2013-14 ದಿನಾಂಕ: 10.09.2013. 
4. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ: ಕ. ಸಂ . ಡಿಎಂ/ ವಿವ 107/ಕ್ರಷರ್‌ನ್ /12 -13 ದಿನಾಂಕ: 

17.11. 2012 . 
5. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ: ಕ್ರ. ಸಂ . ಡಿಎಂ / ವಿವ 107/ಕ್ರಷರ್‌ಝೇನ್/12 - 13 ದಿನಾಂಕ: 

19.10. 2012 . 
6. ಉಪ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ಪತ್ರ ಸಂಖ್ಯೆ: ಕ್ರ. ಸಂ . ಡಿಎಂ / ವಿವ 107/ಕ್ರಷರ್‌ಝೇನ್/ 2 - 13 ದಿನಾಂಕ: 

28.03 .2013. 
7. ದಿನಾಂಕ: 24 .10.2013 ರಂದು ಜಿಲ್ಲಾ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಸಭೆಯ ನಡವಳಿಗಳು. 


ಪ್ರಸ್ತಾವನೆ: 


ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ( ಕ್ರಷರ್‌ಗಳ) ನಿಯಂತ್ರಣ ಅಧಿನಿಯಮ 2011 ರಂತೆ 
ಜಿಲ್ಲೆಯಲ್ಲಿರುವ ಜಲ್ಲಿ ಕ್ರಷರ್‌ಗಳನ್ನು ಸುರಕ್ಷಿತ ವಲಯಕ್ಕೆ ಸ್ಥಳಾಂತರಿಸಲು ಹಾಗೂ ಹೊಸದಾಗಿ ಘಟಕ ಸ್ಥಾಪಿಸಲು ಸುರಕ್ಷಿತ ವಲಯಗಳನ್ನು ಗುರುತಿಸಿ, 
ಉಲ್ಲೇಖ (1) ಮತ್ತು ( 2) ರಲ್ಲಿ ಅಧಿಸೂಚನೆ ಜಾರಿ ಮಾಡಲಾಗಿತ್ತು. ಉಲ್ಲೇಖ (1) ರಲ್ಲಿ ಕುಂದಾಪುರ ತಾಲ್ಲೂಕು ತಗ್ಗರ್ಸೆ ಗ್ರಾಮ ಮತ್ತು ಕಾರ್ಕಳ 
ತಾಲ್ಲೂಕು ಸೂಡ ಗ್ರಾಮ ವ್ಯಾಪ್ತಿಯಲ್ಲಿ ಸುರಕ್ಷಿತ ವಲಯಗಳನ್ನು ಗುರುತಿಸಲಾಗಿತ್ತು. ಸದರಿ ಸುರಕ್ಷಿತ ವಲಯಗಳಿಗೆ ಉಪ ಅರಣ್ಯ ಸಂರಕ್ಷಣಾಧಿಕಾರಿ, 
ಉಪವಿಭಾಗ ಕುಂದಾಪುರ ರವರು ಉಲ್ಲೇಖ ( 4) ರಲ್ಲಿ ಆಕ್ಷೇಪಣೆ ವ್ಯಕ್ತ ಪಡಿಸಿ ಸುರಕ್ಷಿತ ವಲಯಗಳನ್ನು ರದ್ದು ಪಡಿಸಬೇಕೆಂದು ಕೋರಿರುತ್ತಾರೆ. ಉಲ್ಲೇಖ 
( 2 ) ರಲ್ಲಿ ಕಾರ್ಕಳ ತಾಲ್ಲೂಕು ಶಿವಪುರ ಗ್ರಾಮ , ಉಪ ಅರಣ್ಯ ಸಂರಕ್ಷಣಾಧಿಕಾರಿ, ಉಪವಿಭಾಗ ಕುಂದಾಪುರ ರವರು ಉಲ್ಲೇಖ (5) ಮತ್ತು ( 6) ರಲ್ಲಿ 
ಆಕ್ಷೇಪಣೆ ವ್ಯಕ್ತ ಪಡಿಸಿ ಸುರಕ್ಷಿತ ವಲಯಗಳನ್ನು ರದ್ದು ಪಡಿಸಬೇಕೆಂದು ಕೋರಿರುತ್ತಾರೆ. ಕಾರ್ಕಳ ತಾಲ್ಲೂಕು ಚಾರ ಗ್ರಾಮದಲ್ಲಿ ಗುರುತಿಸಲಾಗಿದ್ದ ಸುರಕ್ಷಿತ 
ವಲಯವು ಮತ್ತೊಂದು ಸುರಕ್ಷಿತ ವಲಯಕ್ಕೆ 100 ಮೀ . ಅಂತರದೊಳಗೆ ಬರುವುದರಿಂದ ಉಲ್ಲೇಖ (7) ರ ದಿನಾಂಕ: 24.10.2013 ರಂದು ಜರುಗಿದ 
ಸಮಿತಿ ಸಭೆಯ ನಡವಳಿಯಲ್ಲಿ ಸದರಿ ಸುರಕ್ಷಿತ ವಲಯವನ್ನು ರದ್ದು ಪಡಿಸಲು ತೀರ್ಮಾನಿಸಲಾಗಿರುತ್ತದೆ. 

ಉಡುಪಿ ಜಿಲ್ಲೆಯಲ್ಲಿ ಹೊರಡಿಸಲಾಗಿರುವ ಅಧಿಸೂಚನೆ ರದ್ದು ಪಡಿಸುವ ಸುರಕ್ಷಿತ ವಲಯಗಳ ವಿವರ: 
Sl. No. Taluk 

Village Survey Number 

Extent of Area (in acre ) 
Kundapura Teggarse 

183 /P1 , 184 /1P1, 253 /P1, 285 /P1 14 . 45 
2 . Karkala Sooda 

31 / P2 

102 .04 
3. Karkala Shivapura 

394 /3 , 144 /1B 

13. 01 
Kundapura Golihole 146 /1P2, 147/P2 

32.00 
Karkala Chara 2 

94 /1, 94/2 , 94 /3 (Patta Land) | 5.12 

ಆದೇಶ 


|N|೧|*|L೧ 


ಸಂಖ್ಯೆ: ಎಸ್ಸಿ. ಪಿ . ಸಿಆರ್‌.2013 - 14 / 5059 ದಿನಾಂಕ: 28/ 12 /2013 


ಜಿಲ್ಲೆಯಲ್ಲಿ ಮೇಲ್ಕಂಡ ಸುರಕ್ಷಿತ ವಲಯಗಳನ್ನು ಗುರುತಿಸಿ ಅಧಿಸೂಚನೆ ಜಾರಿ ಮಾಡಲಾಗಿರುವ ತಗ್ಗರ್ಸೆ , ಸೂಡಾ, ಶಿವಪುರ ಮತ್ತು 
ಗೋಳಿಹೊಳೆ ಗ್ರಾಮಗಳ ಬಾಲ್ಕು ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಕುಂದಾಪುರ ಇವರ ಆಕ್ಷೇಪಣೆ ಮೇರೆಗೆ, ಮತ್ತು ಚಾರ ಹಾಗೂ ಚಾರ (2) ಗ್ರಾಮದಲ್ಲಿ 


೮೩೬ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಎರಡು ಸುರಕ್ಷಿತ ವಲಯಗಳೆಂದು ಗುರುತಿಸಿ ಅಧಿಸೂಚನೆ ಮಾಡಲಾಗಿತ್ತಾದರೂ ಈ ಎರಡು ಪ್ರದೇಶಗಳು 100 ಮೀ . ವ್ಯಾಪ್ತಿಯ ಒಳಗೆ ಬರುವುದರಿಂದ 
ಈ ಪೈಕಿ ಚಾರ (2) ಗ್ರಾಮದಲ್ಲಿ ಸುರಕ್ಷಿತ ವಲಯವೆಂದು ಗುರುತಿಸಿ ಅಧಿಸೂಚನೆ ಜಾರಿ ಮಾಡಿರುವುದನ್ನು ರದ್ದು ಪಡಿಸಿ ಆದೇಶಿಸಿದೆ. 

- ಜಿಲ್ಲಾಧಿಕಾರಿ /ಅಧ್ಯಕ್ಷರು 
PR153 

ಕರ್ನಾಟಕ ಕಲ್ಲು ಪುಡಿ ಮಾಡುವ ಘಟಕಗಳ ನಿಯಂತ್ರಣ 
SC. 5 

ಸಮಿತಿ ಉಡುಪಿ ಜಿಲ್ಲೆ, ಉಡುಪಿ 
ಮುದ್ರಣ ಲೇಖನ ಸಾಮಗ್ರಿ ಮತ್ತು ಪ್ರಕಟಣೆಗಳ ನಿರ್ದೇಶಕರ ಕಾರ್ಯಾಲಯ ಸರ್ಕಾರಿ ಲೇಖನ ಸಾಮಗ್ರಿ ಮಳಿಗೆ, ಮೈಸೂರು ರಸ್ತೆ , 

ಬೆಂಗಳೂರು- 59 
ಸಲೇಸಾಮ /ಉಗ್ರಾಣ- 02 / 620/ 2013 -14 ದಿನಾಂಕ: 15 / 03/ 2014, 

ಅಧಿಸೂಚನೆ | 
2013 - 14ನೇ ಸಾಲಿನ ವಾರ್ಷಿಕ ಸರಕು ಪರಿಶೀಲನೆಯ ಪ್ರಯುಕ್ತ ಬೆಂಗಳೂರು, ಮೈಸೂರು, ಗುಲ್ಬರ್ಗಾ ಹಾಗೂ ಧಾರವಾಡಗಳಲ್ಲಿರುವ ಸರ್ಕಾರಿ 
ಲೇಖನ ಸಾಮಗ್ರಿ, ಉಗ್ರಾಣಗಳಲ್ಲಿ ದಿನಾಂಕ: 01 - 04 - 2014 ರಿಂದ 15 - 04 - 2014ರವರೆಗೆ ಎಲ್ಲಾ ಸರ್ಕಾರಿ ಕ 
ಕಾಗದದ ನೀಡಿಕೆಯನ್ನು ನಿಲ್ಲಿಸಲಾಗುತ್ತಿದೆ ಎಂಬ ವಿಷಯವನ್ನು ಸಂಬಂಧಿಸಿದ ಎಲ್ಲಾ ಸರ್ಕಾರಿ ಕಛೇರಿ ಹಾಗೂ ಅರೆ ಸರ್ಕಾರಿ ಕಛೇರಿಗಳಿಗೆ ಈ ಮೂಲಕ 
ತಿಳಿಯಪಡಿಸಲಾಗಿದೆ. 


ಎಂ . ರವಿಶಂಕರ್ 


ನಿರ್ದೇಶಕರು. 
OFFICE OF THE DIRECTOR OF PRINTING STATIONERY AND PUBLICATION GOVERNMENT 

STATIONERY DEPOT, MYSORE ROAD BANGALORE -59. 
STY / STORE- 2/ 620/ 2013-14 DATED : 15/ 03/ 2014 

NOTIFICATION 
It is hereby notified for the information of all the Government and semi Government Offices that there will be no issue of 
stationery articles and papers from the Government stationery Depot Bangalore , Mysore, Gulbarga, And Dharwad from 01 -04- 2014 to 
15 -04- 2014 (Both days inclusive) on account of Annual Stock Verification for the year 2013-14 . 

M . Ravishankar 
PR.169 

Director. 


IN THE COURT OF METROPOLITAN MAGSTRATE TRAFFIC COURT 2 , BANGALORE CITY 
It is hereby notified to the public that the CITY MARKET TRAFFIC POLICE , Bangalore city have seized the following vehicles 
and some vehicles are lying in the police station , has unclaimed so for. Hence the owners of the vehicles may their claim one month 
from the date of this publication . 
Bangalore city, 
Dated:12- 03- 2014 

METROPOLITAN MAGSTRATE 

TRAFFIC COURT 2 , BANGALORE CITY 
List of the seized vehicles are lying in CITY MARKET TRAFFIC POLICE STATION which have been seized undoing crime numbers. 


SL 


C .MIS 


NAME OF THE VEHICLE AND REG . NO. 


ENGINE NO . 


CHASIS NO . 


PF. 
| NO | NO. | NO . 
| 1 | 01 /2014 | 02 /14 

01 / 2014 | 02/14 
3 . 01 / 2014 02 /14 

02/2014 | 03 /14 
02/ 2014 03/14 


02/ 2014 


03/ 14 


| HONDA ACTIVA KA- 03 EY1459 

TVS VICTOR M / C KA- 05 EW 2376 
| BAJAJ AUTO RICKSHAW KA - 03 A 2972 
BAJAJ AVANGER NO REG . NUMBER 
K /HONDA KA - 05 S 1594 
PULSAR M /C KA-02 EL 8467 
PASS , A /RKA- 05 C 3381 
PASS , AR KA- 02 A 5988 
PASS, AR KA- 03 7886 
PASS , A / R KA-027571 
BAJAJ PULSAR M / C KA-03 EN 73 
TATA SUMO KA-06 M 1254 


| JF08E0351038 | ME4JF085M38341886 

OF1C51373719 MD625AF1752C01840 
24MBEE44505 

24FBEE17849 
PDZCDF52091 

MD2A22EZ60CF53738 
NIEMH643939 

NIFMH650977 
DHVBKM27185 DHVBKM87715 
AEMBKM19240 24FBKM72178 
24MBEJ82546 

24FBEJ36731 . 
24E8102006714 24C810200662 
24M94E59204 

24F94E59689 
DHGBLB69946 

DHVLB70532 
483DL41GTQ774865 | 385003GTQ923203 


02 /2014 03/ 14 
02 / 2014 03 /14 

02 /2014 03/14 
| 10 | 02/ 2014 | 03 /14 

02/ 2014 03 /14 
12 | 02/ 2014 | 03/ 14 


11. 


METROPOLITAN MAGSTRATE 
TRAFFIC COURT 2, BANGALORE CITY 


PR170 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


522 


IN THE COURT OF 8 ADDITIONAL CHIEF METROPALITAN MAGISTRATE BANGALORE CITY 


It is hereby notified to the public that, the Sanjayanagar police station Bangalore city have seized the following properties as 
unclaimed and such properties are laying in the police station as unclaimed so far, Hence the owners of the properties may put their 
claim one month from the date of this publication . 


Bangalore : 
Dated : 06 / 12/ 13. 


Magistrate Court 

Bangalore City . 
List of unclaimed properties are laying in the Sanjayanagar police station Bangalore city which have been seized under 
following cases. 
SL . NO CR NO & SECTION 

P . F NO I SEIZED PROPERTIES 
473/ 2005 U /S 41 Class (d ) 102 crpc , r/w 457 .380 IPC 124 /2005 Coper coil bundal 23.5 KGS 
473/2005 U /S 41 Class (d ) 102 crpc , r/w 457 . 380 IPC 125/ 2005 | 1 . Coper coil bundal 32 .5 KGS 

2 . Coper coil bundal 45 .5 KGS 
3 473 / 2005 U /S 41 Class (d ) 102 crpc, r/w 457. 380 IPC 126 / 2005 Alluminium coil bundal 16 KGS 
228 /2011 U /S 392 IPC 

122 /2011 One Gate way loptop 
228 /2011 U / S 392 IPC 

123 /2011 One H , P loptop 


Bangalore : 


Dated : 06 / 12/ 13 

Magistrate Court 
PR .68 

Bangalore City . 
IN THE COURT OF 1ST M .M . TRAFFIC MAYOHALL , BANGALORE CITY 
It is hereby notified to the public that, the Ashokanagar police station Bangalore city have seized following vehicle as 
unclaimed and such vehicles properties and vehicles may put their claim month from the date of this publication . 
Bangalore : 


Dated : 13 / 2 / 14 . 


By order of the Court 
Range Gowda 

Shirastedar 

M .M .T.C . 1ST Court Mayohall, Bangalore 
List of unclaimed vehicles are lying in Ashokanagar Police Station Bangalore City which have been seized under cases 
Sl. No . Cr.No . & P . F . No. 

Vehicle & Reg No. 

Chassis No . 

Engine No . 

C . C . No . 
31/ 12 , u /s 98 KP Act. Hero Honda Splendor M /C 03E20C47042 

03E18M46943 224 / 12 
P . F . No . 70 / 11 , Item No. 4 No. KA - 11- L - 2272 
31/ 12, U /S 98 K . P . Act , Hero Honda Splendor M /C 05M16F19360 

05M15E18756 224 / 12 
P .F . No . 70 /11, Item No . 5 

No. Nill 
31/12 , U /S 98 K .P . Act, Hero Honda, Passion M /C , 01E21C18448 

01E21M12277 224 / 12 
P .F . No . 71/11, Item No. 1 

No. KA -19 L -7146 
31/12 , U /S 98 K .P . Act, Hero Honda Splendor M / 

C 02B20F03123 

02B18E26215 224 / 12 
P .F . No . 71/11 , Item No . 2 

No. KA -18 E -6882 
31/ 12 , U /S 98 K .P . Act , Hero Honda Splendor M /C MBLHA10EJ9HB34328 | HA10EASHB71738 224 / 12 
P . F . No. 72 /11 , Item No. 2 No. KA - 11 Q - 2819 


By order of the Court 
Range Gowda 

Shirastedar 
M .M . T .C . 1ST Court Mayohall, Bangalore 


PR . 135 


SC . 10 


೮೩೮ 


*)2 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೨೦ , ೨೦೧೪ 

ಭಾಗ ೩ 
VIII ADDL CHIEF METROPOLITAN MAGISTRATE BANGALORE CITY 
ವಿಷಯ : ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮಾಲುಗಳ ವಾರಸುದಾರರು ಪತ್ತೆಗಾಗಿ. 
ಪಿ .ಎಫ್ . 

ವಶಪಡಿಸಿಕೊಂಡ 
ಮೊ . ಸಂ & ಕಲಂ ವಶಪಡಿಸಿಕೊಂಡಿರುವ ಮಾಲಿನ ವಿವರ 

ಪ್ರಕರಣದ ಹಂತ 

ದಿನಾಂಕ 
33 /79 ಕಲಂ: _ 78/ 79 | ಚಿನ್ನದಂತಿರುವ ಒಂದು ಗಟ್ಟಿ ತೂಕ 2.5 ಕೆ. ಜಿ . 6ಕ್ಯಾರೆಟ್ 16 /07/ 79 ಎಲ್. ಪಿ . ಆರ್ 
380 ಐಪಿಸಿ - ಮೆಟಲ್ ಇರುತ್ತದೆ 

ದಿ . 23 / 09 / 86 
557 / 80 ಕಲಂ: 329 /80 ಒಂದು ರಿಕೋ ಕೈ ಗಡಿಯಾರ 

23 /12 / 80 

ಎಲ್. ಪಿ . ಆರ್ 
380 ಐಪಿಸಿ 

ದಿ .10 / 03 /86 
110/ 82 ಕಲಂ: 35 / 85 ಹಸಿರು ಬಣ್ಣದ ಟೇಬಲ್ ಪ್ಯಾನ್ 

07 / 02 / 82 

ಎಲ್. ಪಿ . ಆರ್ 
380 ಐಪಿಸಿ 

ದಿ .13 / 01/92 
259 / 85 ಕಲಂ: | 128/ 85 ( 1) ಒಂದು ರಿಕೊ ಆಟೋಮ್ಯಾಟಿಕ್ ಕೈ ಗಡಿಯಾರ 

24 / 0 / 85 

ಎಲ್. ಪಿ . ಆರ್ 
379 ಐಪಿಸಿ 2) ಒಂದು HMT ಕೈ ಗಡಿಯಾರ 3) ಒಂದು HMT 

ದಿ .30/ 06 / 92 
ಕೊಹಿನೂರ್ ಕೈ ಗಡಿಯಾರ 
117/ 86 ಕಲಂ: 60 /86 _ 1) ಒಂದು ಹಿತ್ತಾಳೆ ತಟ್ಟೆ 

03 /07 /86 ಎಲ್. ಪಿ . ಆರ್ 
379 ಐಪಿಸಿ 2) ಒಂದು ಹಿತ್ತಾಳೆ ಬಿಂದಿಗೆ 

ದಿ.29 /07/92 
79 / 87 ಕಲಂ: 33 / 87 5 ವಿವಿಧ ಭಣ್ಣದ ಸೀರೆಗಳು 

24 / 05 / 87 

ಎಲ್. ಪಿ .ಆರ್ 
379 ಐಪಿಸಿ 

ದಿ .18 / 9 / 93 


71 /87 


122 / 87 ಕಲಂ: 
381 ಐಪಿಸಿ 


ಕೆಂಪು ಬಣ್ಣದ ಉಷಾ ಪ್ಯಾನ್ 


26/ 05 /87 


ಎಲ್. ಪಿ .ಆರ್ 
ದಿ .29/ 08 / 92 


| 


26 /88 


20 


ಕಾರ್ ಟೇಪ್ ರೆಕಾರ್ಡ್ರ್ 


06 / 05 / 88 


169/ 88 ಕಲಂ: 
379 ಐಪಿಸಿ 


ಎಲ್. ಪಿ . ಆರ್ 
ದಿ .1002 / 93 


111 /88 


ಹಳೆಯ ನ್ಯಾಷನಲ್‌ ಟೇಪ್ ರೆಕಾರ್ಡ್ರ್ 


28 /10 / 88 


ಎಲ್. ಪಿ . ಆರ್ 
ದಿ . 26 / 06 / 92 


402 / 88 ಕಲಂ : 

380 ಐಪಿಸಿ 
397 /88 ಕಲಂ: 
380 ಐಪಿಸಿ 


115 / 88 


ಒಂದು ಹಿತ್ತಳೆ ಬಿಂದಿಗೆ 


07 /01 /88 


ಎಲ್. ಪಿ . ಆರ್ 
ದಿ .20 /12 / 93 


27 /90 


ಒಂದು HMT ಕೈ ಗಡಿಯಾರ | 


15 / 04 /90 


155 / 90 ಕಲಂ: 
457,380 ಐಪಿಸಿ 


ಎಲ್. ಪಿ . ಆರ್ 
ದಿ . 21 / 06 / 93 


75/ 90 


ಸಿಗ್ನ ಹೆಸರಿನ ಒಂದು ಗೋಡೆ ಗಡಿಯಾರ 


12 /08/ 90 


334 / 90 ಕಲಂ : 

379 ಐಪಿಸಿ 
334 /90 ಕಲಂ: 
379 ಐಪಿಸಿ 


ಎಲ್. ಪಿ . ಆರ್ 
ದಿ. 25 /06 /93 
ಎಲ್. ಪಿ . ಆರ್ 
ದಿ . 25 /06/ 93 


21/ 91 


28 / 01 / 91 


1) ಒಂದು ಟಿ.ಕೆ.ಆರ್. ಕಾರ್‌ ಸ್ಟಿರಿಯೋ 
2 )ಒಂದು ಕ್ವಾಲಿ ಸ್ಟಿರಿಯೋ 3)ಸ್ಪೀಕರ್‌ 
ಒಂದು ಟಿ.ಕೆ.ಆರ್. ಟೇಪ್ ರೆಕಾರ್ಡ್ರ್ 


28 /92 


51 /92 ಕಲಂ: 
379 ಐಪಿಸಿ 


ಎಲ್. ಪಿ . ಆರ್ 
ದಿ .19 / 01 /96 


PR116 


VIII ADDL CHIEF METROPOLITAN MAGISTRATE 

BANGALORE CITY 


SC . 5 


VIII ADDL CHIEF METROPOLITAN MAGISTRATE BANGALORE 
ವಿಷಯ : ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮಾಲುಗಳ ವಾರಸುದಾರರು ಪತ್ತೆಗಾಗಿ. 
ಪಿ . ಎಫ್ . 

ವಶಪಡಿಸಿಕೊಂಡ 
ಮೊ . ಸಂ & ಕಲಂ 

ವಶಪಡಿಸಿಕೊಂಡಿರುವ ಮಾಲಿನ ವಿವರ 
ನಂ 

ದಿನಾಂಕ 


263 / 82 ಕಲಂ: 457,380 ಐಪಿಸಿ 


_ 146 / 82 


27 /08/ 82 


123 /90 


09 /01 /90 


443 /90 ಕಲಂ : 379 ಐಪಿಸಿ 
443/ 90 ಕಲಂ : 379 ಐಪಿಸಿ 


124 / 90 


09 / 01 /90 


14 /91 ಕಲಂ: 379 ಐಪಿಸಿ 


12 / 91 


ಕಪ್ಪು ಡಯಲ್‌ನ HMT ಕೈ ಗಡಿಯಾರ 
1)ಒಂದು ಕ್ಯಾಮರ 2) ಒಂದು ಕ್ಯಾಲ್ಕುಲೇಟರ್ 

ಒಂದು ನ್ಯಾಷನಲ್ ಪಾಕೆಟ್ ಕ್ಯಾಮರ 
ಒಂದು ಸ್ಪೀಡ್ ಕಿಂಗ್ ಹೈ ಪವರ್ ಟೇಪ್ ರೆಕಾರ್ಡರ್ 
ಒಂದು HMT ಕಾಂಚನ್ ಕೈ ಗಡಿಯಾರ | 

ಒಂದು HMT ಕೈ ಗಡಿಯಾರ 
ಒಂದು ಕೊನಿನೂರ್ ಕೈ ಗಡಿಯಾರ 


16 / 01 / 91 


18 / 91 ಕಲಂ: 379 ಐಪಿಸಿ 


17 / 91 


25 / 01 /91 


351 /90 ಕಲಂ: 380 ಐಪಿಸಿ 


175 / 91 


02 / 09 / 91 


_ 531/ 90 ಕಲಂ: 380 ಐಪಿಸಿ 


47/ 91 . 


07 / 03 / 91 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೩೯ 


(d 


ಮೊ . ಸಂ & ಕಲಂ 


ಪಿ.ಎಫ್. 

ನಂ 


ವಶಪಡಿಸಿಕೊಂಡಿರುವ ಮಾಲಿನ ವಿವರ 


ವಶಪಡಿಸಿಕೊಂಡ 

ದಿನಾಂಕ 


| 


೧ 


531/90 ಕಲಂ: 380 ಐಪಿಸಿ 


07 /03/ 93 


| 


52 / 91 

1) ಒಂದು HMT ಕೈ ಗಡಿಯಾರ | 

2 ) ಒಂದು ಸಿಟಿಜನ್ ಕೈ ಗಡಿಯಾರ 
53 / 91 

ಎರಡು HMT ಕೈ ಗಡಿಯಾರ 
34 /94 

ಒಂದು ವಾಕ್ಸ್ ಟು - ಇನ್ ಒನ್ ಸ್ಟಿರಿಯೋ 
144/96 | ಒಂದು ಪ್ಲಾಸ್ಟಿಕ್ ಕವರ್‌ನಲ್ಲಿರುವ ಒಂದು ಸಿಟಿ ಕ್ಯಾಲ್ಕುಲೇಟರ್ 


531 / 90 ಕಲಂ: 380 ಐಪಿಸಿ 
279 /94 ಕಲಂ: 279 ಐಪಿಸಿ 
386796 ಕಲಂ:279 ಐಪಿಸಿ 


| 


08 / 03 / 91 
02/ 03 /94 


11 


| 


22/ 01 /96 


PR117 


VIII ADDL CHIEF METROPOLITAN MAGISTRATE 

BANGALORE CITY 


SC . 5 


VIIL ADDL CHIEF METROPOLITAN MAGISTRATE BANGALORE 
ವಿಷಯ: ಶೇಷಾದ್ರಿಪುರಂ ಪೊಲೀಸ್ ಠಾಣೆಯಲ್ಲಿ ವಿವಿಧ ಪ್ರಕರಣಗಳಲ್ಲಿ ವಶಪಡಿಸಿಕೊಂಡಿದ್ದ ಮಾಲುಗಳ ವಾರಸುದಾರರು ಪತ್ತೆಗಾಗಿ, 
ಪಿ .ಎಫ್ . 

ವಶಪಡಿಸಿಕೊಂಡ | 
ಮೊ . ಸಂ & ಕಲಂ 

ಪ್ರಕರಣದ ಹಂತ 
ವಶಪಡಿಸಿಕೊಂಡಿರುವ ಮಾಲಿನ ವಿವರ 
ನಂ 

ದಿನಾಂಕ 


છે(વા 


23 / 08 / 84 


ಖುಲಾಸೆ 


25 / 08 /86 
25 / 08 / 86 
25 / 08 /86 
25 / 08/ 86 


ಖುಲಾಸೆ 
ಖುಲಾಸೆ 
ಖುಲಾಸೆ 
ಖುಲಾಸೆ 
ಖುಲಾಸೆ 


6 


| 


16 / 02 /87 


1)ಒಂದು ಹೆನ್ರಿ ಸನ್ನಿ ಕೈಗಡಿಯಾರ 
279 /84 ಕಲಂ : 379 ಐಪಿಸಿ | 94 / 84 

2) ಒಂದು ಕೆಂಪು ಬಣ್ಣದ ಸೂಟ್ ಕೇಸ್ 
2 | 253/ 86 ಕಲಂ: 98 ಕೆ. ಪಿ . ಆಕ್ಸ್ | 82 / 86 | ಒಂದು ಡಿಸ್ಕೋ ಸೌಂಡ್ ಟೇಪ್ ರೆಕಾರ್ಡ‌್ರ 

253 /86 ಕಲಂ: 98 ಕೆ. ಪಿ. ಆಕ್ಸ್ 83 /86 ಒಂದು ಡಿಲಕ್ಸ್ ಟೇಪ್ ರೆಕಾರ್ಡರ್ 
253 /86 ಕಲಂ: 98 ಕೆ. ಪಿ. ಆಕ್ಸ್ 84/86 | ಒಂದು HMT ಡೇ ನೈಟ್ ಕೈ ಗಡಿಯಾರ | 
253 /86 ಕಲಂ: 98 ಕೆ. ಪಿ . ಆಕ್ಸ್ 

85 / 86 

ಒಂದು HMT ಡೇ ನೈಟ್ ಕೈ ಗಡಿಯಾರ | 
119 / 87 ಕಲಂ: 279 ,337 ಐಪಿಸಿ 27/ 87 ಐಟಂ ನಂ .1 ರಿಂದ 6ರ ವರೆಗಿನ ಸೀರೆಗಳು 
7 | 123 /90 ಕಲಂ: 279,337ಐಪಿಸಿ 40/ 90 - ಒಂದು ಸ್ಟಿರಿಯೋ ಟೇಪ್ ರೆಕಾರ್ಡ‌್ರ 

1) ಒಂದು ಕಾರ್ ಸ್ಟಿರಿಯೋ 
8 | 141/90 ಕಲಂ : 379 ಐಪಿಸಿ - 117 /91 

2)ಒಂದು ಟಿ.ಕೆ.ಆರ್. ಸ್ಟಿರಿಯೋ 
130/94 ಕಲಂ: 379 ಐಪಿಸಿ | 46/94 - ಅಲ್ಯೂಮಿನಿಯಂ ಗಟ್ಟಿ ತೂಕ-1 ಕೆ. ಜಿ 

1)ಒಂದು ಡೈನಮೋ 
354700 ಕಲಂ: 379 ಐಪಿಸಿ 138 /01 

2) ಒಂದು ಸ್ಟಾರ್ಟರ್ 
3) ಒಂದು ಕಾರ್ಬೆಟರ್ 


04 / 06 /90 


ಖಿಲಾಸೆ 


13/ 07 / 91 


ಖುಲಾಸೆ 13/ 05/93 


29 /03/94 


ಮುಕ್ತಾಯವಾಗಿರುತ್ತದೆ 


10 | 


06 /08/ 01 


ಖುಲಾಸೆ 


PR118 

VIII ADDL CHIEF METROPOLITAN MAGISTRATE 
SC .5 

BANGALORE CITY 
ನಗರಾಭಿವೃದ್ಧಿ ಸಚಿವಾಲಯ 
ಸಂಖ್ಯೆ: ನಅಇ 176 ಇಎಂಸಿ 2011 ಬೆಂಗಳೂರು ದಿನಾಂಕ: 22 / 02 / 2014 

ಅಧಿಕೃತ ಜ್ಞಾಪನ 
ದಿನಾಂಕ: 01.01.2013ಕ್ಕೆ ಇರುವಂತೆ ಕರ್ನಾಟಕ ಪೌರಾಡಳಿತ ಸೇವೆಯ ಪೌರಾಯುಕ್ತರು ಶ್ರೇಣಿ-2 ವೃಂದದ ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಟತಾ 
ಪಟ್ಟಿಯನ್ನು ಸರ್ಕಾರದ ಸಮಸಂಖ್ಯೆಯ ದಿನಾಂಕ: 19 /08 /2013ರ ಅಧಿಕೃತ ಜ್ಞಾಪನದನ್ವಯ ರಾಜ್ಯಪತ್ರದಲ್ಲಿ ಪ್ರಕಟಿಸಿ, ಸದರಿ ಜೇಷ್ಟತಾ ಪಟ್ಟಿಯಲ್ಲಿ 
ತೋರಿಸಲಾದ ಜೇಷ್ಟತೆ , ಹೆಸರು ಜನ್ಮ ದಿನಾಂಕ, ಸೇವೆಗೆ ಸೇರಿದ ದಿನಾಂಕ ಹಾಗೂ ಪೌರಾಯುಕ್ತರು ಶ್ರೇಣಿ-2 ವೃಂದಕ್ಕೆ ಪದೋನ್ನತಿ ಹೊಂದಿದ ದಿನಾಂಕ 
ಸೇರಿದಂತೆ ಮುಂತಾದ ವಿವರಗಳಲ್ಲಿ ನ್ಯೂನತೆ ಅಥವಾ ದೋಷಗಳು ಉಂಟಾಗಿದ್ದರೆ ಅಥವಾ ಜೇಷ್ಟತಾ ಪಟ್ಟಿಯಿಂದ ಕೈಬಿಡಲಾಗಿದ್ದರೆ ಅಂತಹ 
ನ್ಯೂನತೆ/ದೋಷಗಳ ಬಗ್ಗೆ ಸಮರ್ಥನೀಯ ಹಾಗೂ ಪೂರಕ ದಾಖಲೆಗಳೊಂದಿಗೆ ತಾತ್ಕಾಲಿಕ ಜೇಷ್ಟತಾ ಪಟ್ಟಿಯನ್ನು ಪ್ರಚುರಪಡಿಸಿದ ದಿನಾಂಕದಿಂದ 15 
ದಿನಗಳ ಒಳಗಾಗಿ ಆಕ್ಷೇಪಣೆಗಳನ್ನು ಸಲ್ಲಿಸಲು ತಿಳಿಸಲಾಗಿತ್ತು ಆದರೆ ಸರ್ಕಾರದಿಂದ ದಿನಾಂಕ: 19/08 /2013ರಂದು ಪ್ರಕಟಿಸಲಾಗಿದ್ದ ತಾತ್ಕಾಲಿಕ ಜೇಷ್ಟತಾ 
ಪಟ್ಟಿಗೆ ಯಾವುದೇ ಆಕ್ಷೇಪಣೆಗಳು ಸ್ವೀಕೃತಗೊಂಡಿರುವುದಿಲ್ಲ. ಈ ಹಿನ್ನೆಲೆಯಲ್ಲಿ ದಿನಾಂಕ: 01/ 01/ 2013ರ ಕ್ಕಿರುವಂತೆ ಕರ್ನಾಟಕ ಪೌರಾಡಳಿತ ಸೇವೆಯ 
ಪೌರಾಯುಕ್ತರು ಶ್ರೇಣಿ-2 ವೃಂದದ ಅಧಿಕಾರಿಗಳ ಅಂತಿಮ ಜೇಷ್ಟತಾ ಪಟ್ಟಿಯನ್ನು ಈ ಅಧಿಕೃತ ಜ್ಞಾಪನದೊಂದಿಗೆ ಲಗತ್ತಿಸಲಾಗಿರುವ ಅನುಬಂಧ -1ರಲ್ಲಿ 
ಈ ಮೂಲಕ ಪ್ರಚುರಪಡಿಸಲಾಗಿದೆ. 

ಸಿದ್ದಿಕ್ ಪಾಷ 
ಸರ್ಕಾರದ ಅಧೀನ ಕಾರ್ಯದರ್ಶಿ 

ನಗರಾಭಿವೃದ್ಧಿ ಇಲಾಖೆ 


೮೪೦ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಷರಾ 


ನಿವೃತ್ತಿ 


ಅನುಬಂಧ - 1 
ದಿನಾಂಕ:1-1 -2013 ರಲ್ಲಿರುವಂತೆ ಪೌರಾಯುಕ್ತರು ಶೇಣಿ- 2 (ಕೆ. ಎಂ . ಎ.ಎಸ್ ವೃಂದ) ಅಧಿಕಾರಿಗಳ ತಾತ್ಕಾಲಿಕ ಜೇಷ್ಠತಾ ಪಟ್ಟಿ 

ಪೌರಾಯುಕ್ತರು 
ಹೆಸರು 

ಶೇಣಿ- 2 ವೃಂದಕ್ಕೆ ನೈಜ್ಯವಾಗಿ ಬಡ್ತಿಗೆ 

ಜನ್ಮ ದಿನಾಂಕ 
ಶ್ರೀಯುತರು 

ಮುಂಬಡ್ತಿ ಪಡೆದ | ಅರ್ಹರಾದ ದಿನಾಂಕ 

ದಿನಾಂಕ 
ಈಶ್ವರಪ್ಪ 09 . 09 .1930 | 20.11.1973 

20 .11.1973 

ನಿವೃತ್ತಿ 
ಗುಲಾಂ ಅಹ್ಮದ್ 

16 .12 .1921 20.11. 1973 20 . 11 .1973 

ನಿವೃತ್ತಿ 
ಮಹ್ಮದ್ ಅಮೀ‌ಅಲಿ 26. 05 .1933 22.01.1975 

22. 01.1975 

ನಿವೃತ್ತಿ 
ಮೊಹಿನ್ ಅಲಿ 01. 03.1934 01. 02 . 1977 01. 02 .1977 

ನಿವೃತ್ತಿ 
ಹೆಚ. ರುದಪ್ಪ 03 . 03.1922 17.03. 1977 

17. 03 .1977 
ಎಂ . ಮುನಿಯಪ್ಪ 01. 06.1922 15 . 041977 

15 .04.1977 

ನಿವೃತ್ತಿ 
ಬಸವಣ್ಣೆಪ್ಪ. ಎಂ . 25 .12 .1920 08. 02 .1985 08 . 02 .1985 

ನಿವೃತ್ತಿ 
ಮುನೀರ್ ಅಹ್ಮದ್ 

06.07.1933 08 .02 .1985 08 . 02 .1985 
9. ಅಣ್ಣಾರಾವ್ ಪಾಟೀಲ್ 16 . 08 .1930 | 11 . 02 .1985 

11. 02 .1985 
10. | ಡಿ.ಹೆಚ್. ಮುಲ್ಲಾ 

02.12 .1934 11 . 02 .1985 11 .02 .1985 

ನಿವೃತ್ತಿ 
11 . ಜಗನ್ನಾಥ್ ರಾವ್ 

19 .12 .1930 11 . 02 .1985 11 . 02 .1985 

ನಿವೃತ್ತಿ 
ಸೈಯದ್ ಮುನೀರ್ ಅಹ್ಮದ್ 02. 05 .1934 11 . 02 .1985 

11 . 02 .1985 

ನಿವೃತ್ತಿ 
ರಾಮರಾವ್ 07 . 07.1933 13.02 .1985 

13 . 02.1985 

ನಿವೃತ್ತಿ 
ಎಸ್ .ಗೋಪಾಲ್ 18. 06 .1942 14 .08 .1990 

14 . 08 .1990 
ಎ . ಎನ್. ಹವಾಲ್ದಾರ್ 17. 08 .1940 14 . 08 .1990 

14 . 08.1990 
ಬಿ .ಸಂಗಪ್ಪ 

09 . 03.1941 14 .08.1990 | 14 . 08 .1990 

ನಿವೃತ್ತಿ 
ಟಿ.ರಂಗಪ್ಪ 03. 09 .1936 14. 08 .1990 

14 . 08 .1990 

ನಿವೃತ್ತಿ 
| ಎನ್. ಬಾಲಕೃಷ್ಣ 02 - 06 -1953 12 - 02 - 1985 12 - 02 - 1985 ಪೌರಾಯುಕ್ತರು ಶೇಣಿ-1ಕ್ಕೆ 

ಮುಂಬಡ್ತಿ ಹೊಂದಿರುತ್ತಾರೆ. 


ನಿವೃತ್ತಿ 
ನಿವೃತ್ತಿ 


12 , 


ನಿವೃತ್ತಿ 
ನಿವೃತ್ತಿ 


19 . 


ಎಸ್. ಪಾಣಲಿಂಗಶಿವಸಾಲಿ 


08 - 10 - 1953 


30 - 05 - 1986 


30 - 05 - 1986 


- - 


20 . 


12 . 03.1950 | 


30 . 05 .1986 


30 . 05 .1986 


ನಿವೃತ್ತಿ 


21. 


02 .10 .1940 


14 . 08 .1990 


14.08.1990 


22 . 


12 . 09 .1945 


30 . 05 .1986 


30 . 05 .1986 


ಕೃಷ್ಣಪ್ಪ ಪೂಜಾರ್ 
ಟಿ. ಎನ್ . ದುಮಾಲೆ 
ಎಸ್. ಟಿ.ರುದ್ರಮುನಿಯಪ್ಪ 
ಪಿ .ಚಂದಪ್ಪ 
ಜಿ . ಯಲ್ಲಪ್ಪನ್ 
ಎ . ಡಿ. ಜೈನ್ 


10.12 .1948 | 


_ 30. 05.1986 


30. 05 .1986 


23 . 
24 . 
25 . 


01 .041938 


14 .08 .1990 


14. 08 .1990 


25. 02 .1955 


14 . 08 .1990 


14 . 08 .1990 


ನಿವೃತ್ತಿ 
ನಿವೃತ್ತಿ 
ನಿವೃತ್ತಿ 

ನಿವೃತ್ತಿ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

ನಿವೃತ್ತಿ 
IAS officer 
ನಿವೃತ್ತಿ ಹೊಂದಿರುತ್ತಾರೆ 


31. 03 .1951 


14 . 08.1990 


14 . 08.1990 


27. 


13.03 .1956 


14 . 08 .1990 


14 . 08 .1990 


28 . 


08.07.1952 


14 . 08 .1990 | 


14 . 08 .1990 


29. 


01 .03 .1950 


14 . 08 .1990 


14 . 08 .1990 


ನಿವೃತ್ತಿ 


30. 


ಅಬ್ಬುಲ್ ಖಯ್ಯಂ 
ಎನ್.ಎಸ್. ಚನ್ನಪ್ಪಗೌಡ 
ಎಲ್.ಸೊಣೇಗೌಡ 
ಎಲ್.ಕೆ.ಬೀರೇಗೌಡ 
ಹೆಚ್ . ಎಸ್ . ಪಸನ್ನ ಕುಮಾರ್ 
ಎಸ್. ಗುರುಲಿಂಗಪ್ಪ 
ಎಸ್. ಹನುಮಂತಪ್ಪ 
ಚೌಧರಿ ಗುಲಾಮ್ 
ಮೆಹಬೂಬ್ 


21.08.1952 


14 . 08.1990 


14 . 08.1990 


06 .07 .1952 


14 . 08.1990 | 


14 . 08.1990 


31. 
32 . 


09 .08 .1952 


14 . 08 .1990 


14 . 08 .1990 


ನಿವೃತ್ತಿ ಹೊಂದಿರುತ್ತಾರೆ 
ನಿಧನ ಹೊಂದಿರುತ್ತಾರೆ 
ಕಡ್ಡಾಯ ನಿವೃತ್ತಿ ಗೊಳಿಸಿದೆ. 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ 


20. 04 .1957 


14 . 08.1990 


14 . 08 .1990 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೪೧ 


ಹೆಸರು 
ಶೀಯುತರು 


ಜನ್ಮ ದಿನಾಂಕ 


ಪೌರಾಯುಕ್ತರು 
ಶೇಣಿ-2 ವೃಂದಕ್ಕೆ | ನೈಜ್ಯವಾಗಿ ಬಡ್ತಿಗೆ 
ಮುಂಬಡ್ತಿ ಪಡೆದ | ಅರ್ಹರಾದ ದಿನಾಂಕ 

ದಿನಾಂಕ 


ಷರಾ 


34 . 


ಎಸ್. ಪಿ . ಮುಧೋಳ್ 


01. 06.1952 


14 .08 .1990 


14 .08.1990 


ನಿವೃತ್ತಿ ಹೊಂದಿರುತ್ತಾರೆ 

ನಿವೃತ್ತಿ 


35 . 


28.05 . 1949 


14 .08. 1990 


14 . 08.1990 


36. 


10 . 11 .1930 | 


20. 04 .1994 


20.04 .1994 


_ _ 


37. 


06. 05 .1951 


20. 04.1994 


20. 04 .1994 


38. 


28.11.1951 


20. 04 .1994 


20. 04 .1994 


| ಸೈಯದ್ ಜಮೀರುದ್ದೀನ್ 
ವೈ . ಪರಮೇಶ್ವರಪ್ಪ 
ಬಿ.ಜಯಣ್ಣ 
ಕೆ . ಎಂ . ಧರ್ಮಪ್ಪ 
ಯು .ಎಸ್. ಅಶ್ವಥ್ 
ನಾರಾಯಣಗೌಡ 
ಮಹ್ಮದ್ ಸೈಯದ್ ಅಫ್ಘಲ್ 
| ಪಿ . ಜಿ. ರಮೇಶ್ 


ನಿವೃತ್ತಿ 
ನಿವೃತ್ತಿಗೊಳಿಸಲಾಗಿದೆ. 

ನಿವೃತ್ತಿ 


39 . 


05 . 05 .1953 


20.04.1994 


20.04 .1994 


40 . 


05 . 09 .1951 


20. 04 .1994 


20 .04. 1994 


41. 


21. 01 .1956 


27. 05 .1996 


27. 05 .1996 


ನಿವೃತ್ತಿ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ 

- - 


42 . 


22. 06.1959 


27. 05 .1996 


27. 05 .1996 


43. 


01.06.1960 


27.05.1996 


27. 05 .1996 


44. 


01. 06.1953 


08 . 01.1998 


08 . 01. 1998 | 


45. 


14 . 02 .1945 


27. 05 .1996 


27. 05 .1996 


ಸಿ. ಜಿ. ಸುಪ್ರಸನ್ನ 
ಬಿ . ಹೆಚ್. ನಾರಾಯಣಪ್ಪ 
ರಾಯ್ಕರ್ ಆನಂದ ಸುಬ್ಬರಾವ್ 
ಹೆಚ್. ಎಂ .ಸಿದ್ದು 
ಡಿ. ಬಸಪ್ಪ 
ಕೆ. ಎಂ .ರಾಮಪ್ಪ 
ಶೇಖ್ ಇಬ್ರಾಹಿಂ 
ನಜರುತುಲ್ಲಾ ಷರೀಫ್ 


46. 


10 . 01.1950 


20. 01.1994 


20 . 01.1994 


47. . 


20. 05.1950 | 


20. 01.1994 


20. 01.1994 


48, 


04. 06.1948 


20. 01.1994 


20. 01.1994 


49 . 


03.05.1955 


20. 01.1994 


20 . 01.1994 


ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 


50 . 


07. 08 .1955 


27. 05.1996 


27.05.1996 


ಶಿವಮುತ್ತಪ್ಪ ರಾಮಪ್ಪ 
ಗಾರವಾಡ 


51. 


01. 06 .1960 


27. 05.1996 


27. 05.1996 


ಇ.ಗೋವಿಂದಯ್ಯ 
ಹೆಚ್. ಎಂ .ಉದಯಶಂಕರ್ 


52. 


23.03. 1954 


20. 01.1994 


20. 01.1994 


ಮರಣ ಹೊಂದಿರುತ್ತಾರೆ. 
ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

ನಿವೃತ್ತಿ 
ನಿಧನ ಹೊಂದಿರುತ್ತಾರೆ 

ನಿವೃತ್ತಿ 


01. 07 .1943 


20. 01.1994 


20. 01. 1994 


01. 01.1952 


20. 01.1994 


20. 01. 1994 


23 .06 .1941 


14 . 08 .1990 


14 . 08 .1990 


01. 05 .1944 


27. 05.1996 


27. 05 .1996 


57. 


06.12 .1940 


14. 08.1990 


14. 08 .1990 


08. 05 . 1944 


14 . 08.1990 


14 . 08.1990 


24 . 05 .1944 


14. 08 .1990 


14 . 08.1990 


53. | ಆರ್‌.ಧರ್ಮಾನಾಯಕ್ 
54. | ಗೋವಿಂದಯ್ಯ 
55 . ಎಂ .ಎಸ್ .ಬಾಟೆ 
56. ಅಬ್ದುಲ್ ರಸೂಲ್ 

ಸೈಯದ್ ಇಕ್ವಾಲ್ ಹಾತ್ಮಿ 
58, ರಾಮಾಚಾರ್ 
59 . ಮಹ್ಮದ್ ಅಬ್ಬಾಸ್ 
60 . ಜಗದೀಶ್ ಚಂದನಾಡಗೌಡ 
61. ಜಲಾಲುದ್ದೀನ್ 
62 . ಸಲೀಂ ಅಹ್ಮದ್ 

ಶೇಖ್ ಇಬ್ರಾಹಿಂ 
64, ಕೃಷ್ಣಾಚಾರ್. ಬಿ 
65 . ಅಬ್ದಲ್ ಖಯ್ಯಂ 
66 . | ಎನ್. ನರಸಯ್ಯ 


02 . 01 . 1941 


14 . 08.1990 | 


14 .08 .1990 


05 .10 .1941 


14 . 08.1990 


14 .08.1990 


02 .02 . 1941 


27. 05 .1996 


27. 05 .1996 


63, 


09. 11 .1940 


14 . 08.1990 


14 . 08 .1990 


29.10 .1940 


27. 05 .1996 


27. 05 .1996 


13.04 .1940 


27 . 05.1996 


27. 05 .1996 


05 .11 .1940 | 


27. 05.1996 


27. 05 .1996 


೮೪೨ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಹೆಸರು 
ಶೀಯುತರು 


ಜನ್ಮ ದಿನಾಂಕ 


ಷರಾ 


ಸಂಖ್ಯೆ 


ಪೌರಾಯುಕ್ತರು 
ಶೇಣಿ- 2 ವೃಂದಕ್ಕೆ | ನೈಜ್ಯವಾಗಿ ಬಡ್ತಿಗೆ 
ಮುಂಬಡ್ತಿ ಪಡೆದ | ಅರ್ಹರಾದ ದಿನಾಂಕ 

ದಿನಾಂಕ 
27 .05 .1996 27. 05 .1996 


67 . 


ಮಹಬೂಬ್ ಅಲಿ | 


18 .12.1942 


- - 


68 . 


30 . 03. 1945 


27. 05.1996 


27. 05.1996 


ನಿವೃತ್ತಿ 


69 . 


01 . 04 .1949 


27. 05 .1996 


27. 05 .1996 


_ _ 


70 . 


01. 03 .1945 


08. 01.1998. 


08 . 01 .1998 


71 . . 


04. 02.1945 


08. 01.1998 


08. 01.1998 


ಮೊಹಮದ್ ಹುಸೇನ್ 
ಅಬ್ದಲ್ ಲತೀಫ್ 
ಎಂ . ಜಿ. ವನಕುದೆ. 
ಆರ್‌. ಡಿ .ಫಿರೋಜಿ 
ಟಿ . ಸಿ . ಅಂಕೇಗೌಡ 
ವಿ. ವಿ . ವಸ್ತ್ರದ 
ಕೆ. ಎಂ .ಚೌಧರಿ 
ಎಂ . ಎ .ಬೇಗ್ 


72 . 


15 . 04 .1950 


27. 05 .1996 


27. 05 .1996 


73 , 


13 .03 .1950 


27. 05 .1996 


74 . 


13 .12 .1952 


27. 05 .1996 


27. 05 .1996 
27.05 .1996 
27. 05 .1996 


18. 08 .1956 


27. 05 .1996 


ನಿವೃತ್ತಿ ಹೊಂದಿರುತ್ತಾರೆ 

ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

- - - 
- - 


30.08 .1955 


27. 05 .1996 


27.05.1996 


76. | ಎಸ್.ಸಿದ್ದರಾಮಯ್ಯ 

ಬಿ. ಸಿ. ಪೂಜಾರಿ 


27. 05 .1996 


27. 05 .1996 


02 . 03.1956 
26.03.1952 


78 . 


ಎಸ್ . ಬಸವರಾಜು 


27. 05.1996 


27. 05 .1996 


ಡಿ . ಎಲ್ . ನಾರಾಯಣ್ 


29 .11.1954 


27. 05 .1996 


27. 05 .1996 


80. 


12 . 07 .1949 


27. 05 .1996 


ಗೋವಿಂದರಾಜು 
ಹೆಚ್. ಎಂ .ಗೋವಿಂದರೆಡ್ಡಿ 


27.05 .1996 
27 .05 .1996 


ನಿವೃತ್ತಿ 
ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

ನಿಧನ 
ಮರಣ ಹೊಂದಿರುತ್ತಾರೆ. 

ನಿವೃತ್ತಿ 
_ G _ 


81. 


05 . 04 .1951 


27 .05 . 1996 


82 . 


ಶಿವಣ್ಣ 


16 . 04 .1950 


27. 05 .1996 


27. 05 .1996 


83 . 


20. 05 .1953 


27. 05 .1996 


27.05.1996 | 


ಚನ್ನಮುಲ ಲಕ್ಷ್ಮಣರಾವ್ 
ಎನ್.ರೇಣುಕಾ 


84 . 


06.09 .1953 


27 . 05.1996 


27. 05 .1996. 


85 . 


ಎಸ್. ಸದಾಶಿವಪ್ಪ 


19 .02 .1952 


27. 05 .1996 


27.05.1996 | 


86. 


ಎಸ್ . ಹೆಚ್ .ಚೌಧರಿ 


01. 06 .1956 


27. 05 .1996 . 


27. 05 .1996 


87, 


ವಿ . ಟಿ. ಬಂಟನೂರು 


01. 05 .1949 


27 . 05 .1996 


27. 05 .1996 


ನಿಧನ ಹೊಂದಿರುತ್ತಾರೆ 

ವಯೋನಿವೃತ್ತಿ 
ಮರಣ ಹೊಂದಿರುತ್ತಾರೆ. 

ನಿವೃತ್ತಿ 
ವಯೋನಿವೃತ್ತಿ 

ನಿವೃತ್ತಿ 
ನಿಧನ ಹೊಂದಿರುತ್ತಾರೆ 


88 . 


ಎಂ .ರಾಮಚಂದ 


01 .03. 1952 


27. 05 .1996 


27. 05 .1996 


89 . 


ಆರ್. ಜಿ .ಬಿರಾದಾರ್ 


01. 06.1951 


08 . 01 .1998 


08. 01. 1998 


90 . 


05 .10 .1944 


08 . 01.1998 


08 . 01 .1998 


ಎಸ್.ಸಣ್ಣಪ್ಪ 
ಹಾಸಿಂ ಬಿನ್ ಅಲಿ 


91 , 


08 .11 .1942 


08. 01. 1998 


08 . 01.1998 


92 . 


15. 03 .1954 


08. 01.1998 


08. 01.1998 


ಎಂ . ಮಲ್ಲಯ್ಯ 
ಎ . ಹೆಚ್ . ಗುರುಮೂರ್ತಿ 


93, 


15 . 05 .1949 


08 . 01.1998 


08. 01.1998 


ನಿವೃತ್ತಿ 
ಸ್ವಯಂ ನಿವೃತ್ತಿ 

ನಿವೃತ್ತಿ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

ನಿವೃತ್ತಿ 


94, 


ಚಿಕ್ಕಣ್ಣ 


05 .04 .1955 


08. 01.1998 


08 . 01.1998 


95 . 


ಸಿ . ಕೆ. ದಶವಂತ್ 


01 .06. 1949 


17 .09.1998 


17 . 09 .1998 


96 . 


04. 09 .1952 


17 . 09 .1998 


17 . 09 .1998 


ವಯೋನಿವೃತ್ತಿ 


97. 


30 . 06 .1951 


17 .09 .1998 


17. 09 .1998 


ಎಸ್.ಶೇಖರಪ್ಪ 
ಕೆಂಪಹನುಮಯ್ಯ 
ಚಿಕ್ಕವೆಂಕಟಪ್ಪ 
ಟಿ.ಜಯಣ್ಣ 


09 .08 .1952 


17 . 09 .1998 


17 . 09 .1998 


98. 
99. 


ನಿವೃತ್ತಿ 
ಸ್ವಯಂ ನಿವೃತ್ತಿ 
ವಯೋನಿವೃತ್ತಿ 


06 .12 .1951 


17 . 09 .1998 


17 . 09 .1998 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೪೩ 


ಕ್ರಮ 


ಹೆಸರು 
ಶೀಯುತರು 


ಜನ್ಮ ದಿನಾಂಕ 


ಪೌರಾಯುಕ್ತರು 
ಶೇಣಿ-2 ವೃಂದಕ್ಕೆ | ನೈಜ್ಯವಾಗಿ ಬಡ್ತಿಗೆ 
ಮುಂಬಡ್ತಿ ಪಡೆದ | ಅರ್ಹರಾದ ದಿನಾಂಕ 

ದಿನಾಂಕ 


ಷರಾ 


ಸಂಖ್ಯೆ 


100. | ಮಹೇಂದಕುಮಾರ್ 


19 . 05 .1965 


14 .12 .2001 


14 .12 .2001 


ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 


101. 


13.09 .1969 


14 .12 .2001 


14 .12 .2001 


102 . 


01.12 .1964 


14 .12 .2001 


14 .12 .2001 


- - 


103 . 


ಎಂ . ವಿ . ಸುಧಾ 
ವೆಂಕಟೇಶ್‌ ಕಡಗದಕ್ಕೆ 
ಸೈಯದಾ ನಿಲೋಫರ್‌ 
ಜಬೀನ್ 
ಕೆ.ರಂಗಸ್ವಾಮಿ 


02. 06 .1958 


14 .12.2001 


14.12 . 2001 


ನಿಧನ ಹೊಂದಿರುತ್ತಾರೆ 


104 . 


18.07.1967 


14 .12 .2001 


14 .12 . 2001 


ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ 


105. | ಎಂ .ತಿಪ್ಪೇಶ್ 


12. 07 .1956 


14 .12 . 2001 


14 .12 .2001 


ಜಿ .ರಾಮದಾಸ್ 


01.06.1955 


14 .12 . 2001. 


14 .12 . 2001 


107. | 


ಡಿ . ಹೆಚ್ .ರಾಯ 


20. 05 .1953 


14 .12 . 2001 


14 .12 .2001 


ನಿವೃತ್ತಿ 
ನಿವೃತ್ತಿ 


01. 06.1950 | 


14.12 . 2001. 


14 .12 . 2001 


108. ಎ . ಆರ್.ಸೌದಾಗರ್ 
109 . | ಎಸ್ . ಬಿ.ಕಟ್ಟಿಮನಿ 


06 . 06 .1955 


14 .12 .2001 


14 .12 .2001 


ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 


110 . 


01 . 05 .1944 


14 .12 .2001 


14 .12 .2001 


ನಿವೃತ್ತಿ 


111 . 


06.11 .1947 


14 .12 . 2001 


14 .12 . 2001 


ಕೆ. ಆಲ್ಲೂರಯ್ಯ 
ಎಂ . ಬಿ.ಶೆಟ್ಟರ್ 
ಎಸ್ . ಎಂ .ಕಣವಿ 
ಎಂ . ಸುಗುಣ 


112 . . 


28 . 08.1946 . 


14 .12 . 2001 


14 .12 . 2001 


ನಿವೃತ್ತಿ 
_ _ 


113 . 


07 . 04.1949 


14.12 . 2001 . 


14 .12 .2001 


114, 


ಡಿ . ಆರ್‌.ನಾಯ್ 


22 . 09 .1948 


14 .12 .2001 


14 .12 . 2001 


115 . 


09 . 11 .1947 


28. 09 . 2002 


28 .09 . 2002 


ಎನ್. ನಂಜುಂಡಪ್ಪ 
ಮಲ್ಲಿಕಾರ್ಜುನ ಮೂಲಾ 


116 , 


05 . 07 .1947 


28. 09 . 2002 


28. 09. 2002 


117 . 


ಎಂ . ದೇವರಾಜಪ್ಪ 


04 - 02 - 1953 


30 .08. 2004 


30 . 08 .2004 


ನಿವೃತ್ತಿ ಹೊಂದಿರುತ್ತಾರೆ. 

ನಿವೃತ್ತಿ 


118 . 


01.04 .1947 


28. 09 .2002 


28. 09 .2002 


119 . 


ಕೆ.ಕರುಪ್ಪನ್ 
ಯರಪ್ಪ 
ಎ .ಎನ್ .ಪೂಜಾರಿ 


02.10 .1951 


28. 09 .2002 


28. 09. 2002 


ವಯೋನಿವೃತ್ತಿ 


120 .. 


05 . 08 .1950 


28 . 09 .2002 


28. 09 .2002 


121. 


ಆರ್.ಎನ್.ಶಾನಭಾಗ್ 


09 . 08 .1952 


28. 09 . 2002 


28. 09 .2002 


ನಿವೃತ್ತಿ 
ವಯೋನಿವೃತ್ತಿ 
ನಿವೃತ್ತಿ ಹೊಂದಿರುತ್ತಾರೆ 


122 . 


ಎಸ್ . ಬಿ . ಪಾಟೀಲ್ 


12 . 08 .1945 


28.09 .2002 


28.09.2002 


123 . 


ಎಸ್‌. ಆರ್‌. ಮನಗೂಳಿ 


18 . 09 .1945 


28 . 09 .2002 


28. 09 .2002 


02.06.1951 


28.09 .2002 


28. 09 .2002 


124 . ಹೆಚ್. ಬಿ . ಬೆಳ್ಳಿಕಟ್ಟಿ 
125, | ವಿ.ಸಿ. ಚಿನ್ನಪ್ಪಗೌಡರ್ 


20. 05 .1958 


28. 09 . 2002 


28.09 .2002 


ನಿವೃತ್ತಿ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 
ವಯೋನಿವೃತ್ತಿ 
ನಿವೃತ್ತಿ 


126. 


20 .05 .1952 


28 . 09.2002 


28. 09 .2002 


ಶಿವಣ್ಣ. ಜಿ. ಗರಗ 
127. | ಎಂ .ಕೆ.ಗಡಕರ್ 


01 .06. 1951 


28. 09 . 2002 


28. 09 .2002 


128, 


ಜೀವನ್‌ಕುಮಾರ್ 


20.10 .1950 | 


28. 09 .2002 


28.09.2002 


129 . 


ಎಂ .ಎಸ್.ಹಿರೇಮಠ 


05 - 08 - 1952 


28 . 09 .2002 


28. 09 .2002 


ಸ್ವಯಂ ನಿವೃತ್ತಿ 
ವಯೋನಿವೃತ್ತಿ 


130. 


ಬಿ . ಎ .ಶಿಂಧೆ 


12 - 12 - 1952 


28 .09.2002 


28.09. 2002 


೮೪೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಹೆಸರು 
ಶ್ರೀಯುತರು 


ಜನ್ಮ ದಿನಾಂಕ 


ಪೌರಾಯುಕ್ತರು 
ಶೇಣಿ-2 ವೃಂದಕ್ಕೆ | ನೈಜ್ಯವಾಗಿ ಬಡ್ತಿಗೆ 
ಮುಂಬಡ್ತಿ ಪಡೆದ ಅರ್ಹರಾದ ದಿನಾಂಕ 

ದಿನಾಂಕ 


ಷರಾ 


ಸಂಖ್ಯೆ 


131. ಎಸ್. ಜಿ . ರಾಜಶೇಖರ್ 


22 .07.1963 


29 . 8 .2003 


29. 8 . 2003 


132 . 


03 . 03.1957 


29. 08 . 2003 


29. 08 .2003 


ಪಿ.ತಂಗವೇಲುಶೆಟ್ಟಿ 
ವಿ. ಹೆಚ್.ಕೃಷ್ಣಮೂರ್ತಿ 


ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 

ಸ್ವಯಂ ನಿವೃತ್ತಿ 
ಪೌರಾಯುಕ್ತರು ಶೇಣಿ- 1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ. 


133 , 


17 . 05 .1958 


29. 08.2003 


29 .08.2003 


05 . 07. 1950 | 


29. 08. 2003 


29 . 08 .2003 


ನಿವೃತ್ತಿ 


07 . 04.1947 


29 .08.2003 


29. 08 .2003 


ನಿವೃತ್ತಿ 


01.04 .1947 


29. 08.2003 


134, | ಪಿ.ಎಸ್.ಅಣ್ಣಿಗೇರಿ 
135 . ಕೆ.ರಮಾನಂದ ಹೊಳ್ಳ 
136, ಹೆಚ್.ಎಸ್. ರುದೇಗೌಡ 
137, | ಜಿ .ಎನ್ . ಬಾರ್ಷಿ 
138 , 

ಸ್ವಾಮಿ 
139 , ಕೆ.ಆರ್. ಇಸ್ಮಾಯಿಲ್ ಖಾನ್ 
140. | ಎಂ .ಕೆ. ನಲವಡಿ 


29 . 08 .2003 
29. 08.2003 


30 . 07 .1949 


29. 08.2003 


12 . 11 .1950 


29. 08. 2003 . 


29. 08 .2003 


| 


13 . 07 .1947 


29. 08.2003 


29 .08 . 2003 


12 - 06 - 1958 


29. 08.2003 


29 . 08 .2003 


04 .06.1952 


29 . 08.2002 


29 .08. 2002 


05 .06.1949 


30 . 08 . 2004 


30. 08 .2004 


141. ಸಿದ್ದರಾಜು 
142. ಎಸ್. ಪಭುದೇವ 
143 , 

ಕೆ.ರಾಮೇಗೌಡ 
144. ಬಿ. ಡಿ. ಬಸವರಾಜಪ್ಪ 
145 . ವಿ .ಶಿವಕುಮಾರ್ 
146 . ಜಿ. ಹನುಮಂತಪ್ಪ 
147. ಎಂ .ಎನ್. ಶಿವನಂಜನೇಗೌಡ 


16 - 04 - 1954 


| 30 -12 - 2006 


30 - 12 - 2006 


22 - 12 - 1950 | 


30 .08.2004 


30. 08.2004 


01 - 07 - 1953 


30 . 08 . 2004 


30 . 08 . 2004 


30 . 08 . 2004 


30 .08.2004 


04 - 03 -1951 
03 - 04 - 1967 


148. . 


ಎಲ್. ಮಂಜುನಾಥ್‌ಸ್ವಾಮಿ 


) 


30 - 12 - 2006 


30 - 12 - 2006 


- - 

ನಿವೃತ್ತಿ 
ಪೌರಾಯುಕ್ತರು ಶೇಣಿ-1ಕ್ಕೆ 
ಮುಂಬಡ್ತಿ ಹೊಂದಿರುತ್ತಾರೆ . 

ನಿವೃತ್ತಿ 

ನಿವೃತ್ತಿ 
ನಿಧನ ಹೊಂದಿರುತ್ತಾರೆ 
ಪೌರಾಯುಕ್ತರು , ಶೇಣಿ-1 

ನಿವೃತ್ತಿ 
ನಿವೃತ್ತಿ ಹೊಂದಿರುತ್ತಾರೆ 

ನಿವೃತ್ತಿ 
ದಿನಾಂಕ: 27 - 8 - 2010ರ ಆದೇಶ 
ಸಂಖ್ಯೆ :ನಅಇ 20 ಇಎಂಸಿ 2007 

ರಲ್ಲಿ ಪೂರ್ವಾನ್ವಯವಾಗಿ 
ಪೌರಾಯುಕ್ತರು ಶೇಣಿ- 2 ಕ್ಕೆ 

ಮುಂಬಡ್ತಿ ನೀಡಲಾಗಿದೆ 
ಪೌರಾಯುಕ್ತರು , ಶೇಣಿ- 2 

ನಿವೃತ್ತಿ 
ಪೌರಾಯುಕ್ತರು, ಶೇಣಿ- 1 

ನಿವೃತ್ತಿ 

ನಿವೃತ್ತಿ 
ಪೌರಾಯುಕ್ತರು, ಶೇಣಿ-1 

ನಿವೃತ್ತಿ 
ಪೌರಾಯುಕ್ತರು, ಶೇಣಿ-1 

- - - 


149 . 


ಎಸ್. ಪ್ರಕಾಶ್ 


18 - 07 - 1953 


30 .08. 2004 


30. 08. 2004 


150 . . 


ಎಸ್. ಎಸ್ .ವೀರಕರ್ 


30 .08.2004 


30. 08 . 2004 


08 - 08 - 1956 


30 . 08 . 2004 


30. 08.2004 


12 - 07 - 1949 


25 - 01 - 2007 


25 - 01 -2007 


01 - 01 - 1951 


25 - 01 - 2007 


25 - 01 - 2007 


01 - 05 - 1954 


25 - 01 - 2007 


25 - 01 - 2007 


11 - 09 - 1951 


25 - 01 - 2007 


25 - 01 - 2007 


151 . | ವಿ. ಬಾಲಚಂದ 
152. ಕೆ . ಪಿ.ಕುಮಾರಸ್ವಾಮಿ 
153 . ಕೆ.ಹೆಚ್. ಹಳ್ಳೇರ್ 
154 , | ಸಿ. ಡಿ. ದಳವಿ 
155 . ಎ . ಡಿ .ರೇವಣಕರ್ 
156. ಬಿ.ಬಸಪ್ಪ 
157. ಚಂದ್ರಶೇಖರ್‌. ಬಿ.ಎನ್ 
158. | ವೀರೇಂದ್ರ ಕುಂದಗೋಳ್ 
159 . ಬಿ .ಎಮ್. ಅಶ್ವಿನಿ 
160 . ಕೆ.ಕವಿತ 


23 - 02 - 1973 


29 - 12 - 2009 


29 - 12 - 2009 


05 - 07 - 1974 


29 - 12 - 2009 


29 - 12 - 2009 


08 - 08 - 1974 


29 - 12 - 2009 


29 - 12 - 2009 


10 - 01 - 1973 


29 - 12 - 2009 


29 - 12 - 2009 


09 - 09 - 1974 


29 - 12 - 2009 


29 - 12 - 2009 
29 - 12 - 2009 


161, 


08 - 05 - 1964 


29 - 12 -2009 


ನಿಂಗಪ್ಪ. ಹೆಚ್, ಕುಮ್ಮಣ್ಣನವರ್ 
ಮೂಕಪ್ಪ ಕರೀಭೀಮಣ್ಣನವರ್ 


162 . 


15 - 07 - 1963 


29 - 12 - 2009 | 


29 - 12 - 2009 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೪೫ 


ಹೆಸರು 


ಜನ್ಮ ದಿನಾಂಕ 


ಪೌರಾಯುಕ್ತರು 
ಶೇಣಿ-2 ವೃಂದಕ್ಕೆ | ನೈಜ್ಯವಾಗಿ ಬಡ್ತಿಗೆ 
ಮುಂಬಡ್ತಿ ಪಡೆದ | ಅರ್ಹರಾದ ದಿನಾಂಕ 

ದಿನಾಂಕ 


ಷರಾ 


ಸಂಖ್ಯೆ 


ಶ್ರೀಯುತರು 


163 . 


08 - 04 - 1962 


29 - 12 - 2009 


ವಿ . ಮುನಿಶಾಮಪ್ಪ 
ಬಿ .ಕೆ.ಶ್ರೀನಿವಾಸಮೂರ್ತಿ 
ಪಿ.ಜಯಮಾಲ 


29 - 12 - 2009 
29 - 12 - 2009 


164 , 


16 - 08 - 1969 


29 - 12 - 2009 


ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ- 1 


165 . . 


06 - 12 - 1976 . 


29 - 12 - 2009 


29 - 12 - 2009 


166 . 


ಸಿ . ರಾಜು 


14 - 06 - 1970 


29 - 12 - 2009 


29 -12 - 2009 | 
29 - 12 - 2009 


167. . 


ವಿ .ಕೆ.ರಮಾಮಣಿ 


14 - 08 - 1976 


29 - 12 -2009 


168. 


15 - 04 - 1972 


29 - 12 - 2009 


29 - 12 - 2009 


ಬಿ. ಟಿ.ರಂಗಸ್ವಾಮಿ 
ಎಂ . ವಿ.ತುಷಾರಮಣಿ 


169 . 


14 - 07 - 1976 


29 - 12 - 2009 


29 - 12 - 2009 
29 -12 - 2009 


170 . 


04 - 03 - 1977 


29 - 12 - 2009 


ಅಶಾದ್ ಉರ್ ರೆಹಮಾನ್ 
ಷರೀಫ್ 


171. 


ಎನ್ . ಮಹಂತೇಶ್ 


02 - 06 - 1978 


| 


29 - 12 - 2009 


| 


29 - 12 - 2009 


172 . 


24 - 02 -1979 


08- 01 - 2010 


08 - 01 - 2010 


173 , 


01 - 06 - 1956 . 


10 . 07 .2012 


10 .07.2012 


174, 


07 - 03 - 1955 . 


10 . 07 .2012 


10 . 07 .2012 


175, 


27 - 07 - 1956. 


10. 07.2012 


10.07 .2012 


176. 


29.10 .1957 . 


10 . 07 . 2012 


10 . 07 . 2012 


ಆರ್‌.ಶಾಲಿನಿ 
ಸಿ.ಆರ್‌. ರಂಗಸ್ವಾಮಿ 
ಶಂಕರಪ್ಪ.ಎಫ್. ಟಿ 
ವಿ.ರಮೇಶ 
ಎಂ . ಎ .ಬಾಲಚಂದ 
ಕೊಪೇಶಾಚಾರ್ 
ಮಹ್ಮದ್ ಅರೀಫುದೀನ್ 
ಆರ್‌. ವಿ . ಜತ್ತಣ್ಣ 
ರವೀಂದ್ರ ಮಲ್ಲಾಪುರ 
ಶಾಂತಶೆಟ್ಟಿ 


177, 


08 - 01 - 1954 . 


10 . 07 .2012 


10 .07.2012 


ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ-2 
ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ- 2 
ನಿಧನ ಹೊಂದಿರುತ್ತಾರೆ | 
ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ- 2 
ಪೌರಾಯುಕ್ತರು, ಶೇಣಿ- 2. 


178 . 


22 - 05 - 1958. 


10 . 07 .2012 


10 . 07. 2012 


179 . 


22 - 05 - 1959 . 


10.07. 2012 


10.07. 2012 


180 . 


08 - 07 - 1963 , 


10 . 07 .2012 


10.07.2012 


181. . 


| 15 - 08 - 1952 . 


30 . 08 .2012 . 


30. 08 .2012 . 


ಸಿದ್ದಿಕ್ ಪಾಷ 
PR158 

ಸರ್ಕಾರದ ಅಧೀನ ಕಾರ್ಯದರ್ಶಿ 
SC. 500 

ನಗರಾಭಿವೃದ್ಧಿ ಇಲಾಖೆ 
METROPOLITAN MAGISTRATE TRAFFIC COURT- 1 M .G .ROAD MAYOHALL, BANGALORE -01 

ವಿಷಯ : ಮೈಕೋ ಲೇ ಔಟ್ ಸಂಚಾರ ಪೊಲೀಸ್ ಠಾಣೆಯ ವಿವಿಧ ಪೊಲೀಸ್ ಅಧಿಕಾರಿಗಳು ಐ . ಎಂ .ವಿ ಪ್ರಕರಣಗಳನ್ನು ದಾಖಲಿಸುವ 
ಸಮಯದಲ್ಲಿ ವಶಪಡಿಸಿರುವ ವಾಹನಗಳ ಬಗ್ಗೆ. 


ಕ್ರಮ 


ವಾಹನದ ನೋಂದಣಿ 

ಸಂಖ್ಯೆ 


ಇಂಜಿನ್ ಸಂಖ್ಯೆ 


ಚಾಸಿಸ್ ಸಂಖ್ಯೆ 


KA03E8586 


C30B0007950 
04E6OM03649 


E30BJ007664 
04E63C03758 


KA25V6465 


ಮಾದರಿ 
ಸಂಖ್ಯೆ 
1. KAWASHAKI 
2. HERO HONDA 

AMBITION 
BAJAJ CHETAK 
KENETIC ZOOM 
SUZUKI SAMURAI 
SUZUKI SHOGUN 
BAJAJ CHETAK 
BAJAJ CHETAK 
HERO HONDA 

SPLENDOR 
10 . SUZUKIMAX 100 
11 . | SUZUKI MAX 100 | 
12 . | HONDA ACTIVA 


KA05EC7350 
KA04EF143 | 
KA17K7256 
KA09R9076 
KA04S3278 
KA03EA6493 


CDMBFM52417 
NIETB162610 
790OM386863 
U1801M999896 
35EBDA68400 
CDEBGB21646 
98ATA015S0 


06FBFM39512 
NIFTB166191 
790OF337728 
U1801F952963 
35EBDA24858 
06CBGB59500 
98A19F01568 


GA01F9908 


KA05S7626 

KA05W538 
| KA05EQ1436 | 


9606F653479 
9706F837147 
OE1L3230716 


9606M698400 

9706M883095 
| MD624CE1632L16827 


೮೪ 


ಕರ್ನಾಟಕ ರಾಜ್ಯಪತ್ಯ ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಕ್ರಮ 


ಮಾದರಿ 


ವಾಹನದ ನೋಂದಣಿ 

ಸಂಖ್ಯೆ 


ಇಂಜಿನ್ ಸಂಖ್ಯೆ 


ಚಾಸಿಸ್ ಸಂಖ್ಯೆ 


ಸಂಖ್ಯೆ 


_ KA04Q6954 | 
KA05U5582 


06M96B97821 
L61M466496 
5TS337437 


_ 06F96816883 
L610F483327 
04F5TS337437 


KA11L4084 


13 . | BAJAJ CHETAK 
14 , TVS CAMP 
15 . | YAMAHA 

GLADIATOR 
16 . TVS VICTOR 
17. YAMAHA RX 135 
18. KENETIC HONDA 
19 . TVS APACHE 
20 . KENETIC 
21 , SUZUKI SAMURAI 
22 . | BAJAJ CHETAK 
23 . YAMAHA RX 135 
24 , | TVS XL SUPER 
25 . | TVS XL SUPER 
26 . SUZUKI 


KA09 - 0371 

OF1C71S77997 - MD625AF1071C60284 
KA03Y5990 _ ILI057973 

_ ILI057973 
KA37E662 N1EF141259 

N1FE143058 
KA43TR685 | MD634KE63AZL35620 036LA2058762 
KA05EC8787 NIFSC055002 

NIESCO51101 
KA05S1596 7602F604186 

7602M649077 
KA05H7067 061232 

066867 
| | _ KA05EG2753 - 01H4TL509111. 

4TL509114 
KA05EP8215 P1309M833855 

P3309F844263 
_ KA5101939 OD1E91918398 | MD621BD1492E60571 
KA02Y5248 | 7908M441296 

7908F391798 


METROPOLITAN MAGISTRATE TRAFFIC COURT- 1 

M .G .ROAD MAYOHALL , BANGALORE -01 
PR115 

ಸಹಕಾರ ಇಲಾಖೆ 
ಸಹಕಾರ ಸಂಘಗಳ ನಿಬಂಧಕರ ಕಛೇರಿ, ನಂ.1 , ಆಲಿ ಆಸ್ಕರ್‌ ರಸ್ತೆ, ಬೆಂಗಳೂರು- 52 
ವಿಷಯ : ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ, ಬೆಂಗಳೂರು ಇದನ್ನು ಸಮಾಪನೆ 

ಮಾಡುವ ಬಗ್ಗೆ . 
ಉಲ್ಲೇಖ: ಅಧ್ಯಕ್ಷರು ಆಲ್ಯಾ ಆರೋಗ್ಯಗೃಹ ನಿರ್ಮಾಣ ಸಹಕಾರ ಸಂಘ ನಿಯಮಿತ ನಂ .10 5 ಎಸ್ ಎ 

ಕಾಂಪ್ಲೆಕ್ಸ್ , 2ನೇ ಅಂತಸ್ತು, ಜೆ. ಪಿ. ನಗರ, 6ನೇ ಹಂತ, ರಿಂಗ್ ರೋಡ್, ಬೆಂಗಳೂರು-560078 

ಇವರ ಪತ್ರದ ದಿನಾಂಕ: 19 .02 .2014 . 
ಪ್ರಸ್ತಾವನೆ: 
- ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು ಈ ಸಂಘದ ಕಾರ್ಯ ವ್ಯಾಪ್ತಿಯು ಬೆಂಗಳೂರು ನಗರ ಜಿಲ್ಲೆ, ಬೆಂಗಳೂರು 
ಗ್ರಾಮಾಂತರ, ಚಿಕ್ಕಬಳ್ಳಾಪುರ, ಕೋಲಾರ, ರಾಮನಗರ ಜಿಲ್ಲೆ ಹಾಗೂ ಮೈಸೂರು ಜಿಲ್ಲೆಗಳ ಪ್ರದೇಶಗಳಿಗೆ ಸೀಮಿತವಾಗಿರುತ್ತದೆ. ಈಗಿನ ಆಡಳಿತ 
ಮಂಡಳಿಯು ದಿನಾಂಕ 01.04.2010 ರಿಂದ ಚುನಾವಣೆ ಮೂಲಕ ಅಸ್ತಿತ್ವಕ್ಕೆ ಬಂದು ಈವರೆಗೆ ಕಾರ್ಯನಿರ್ವಹಿಸುತ್ತಿದೆ. ಈ ಆಡಳಿತ ಮಂಡಳಿಯ 
ಹಿಂದಿನ ಅವದಿಯಲ್ಲಿ ಅನೇಕ ವರ್ಷಗಳ ಕಾಲ ಸಂಘವು ಯಾವುದೇ ಗೃಹ ನಿರ್ಮಾಣ ಕಾರ್ಯ ನಡೆಸದೆ ಸದಸ್ಯರಿಗೆ ನಿವೇಶನ ಹಂಚಿಕೆ ವಿಷಯವಾಗಿದ್ದು 
ದಿನಾಂಕ: 31. 03 .2010 ಕ್ಕೆ ರೂ . 2,16,102.52ಗಳ ನಿವ್ವಳ ನಷ್ಟದಲ್ಲಿರುತ್ತದೆ. ಲೆಕ್ಕ ಪರಿಶೋಧನಾ ಇಲಾಖೆಯಿಂದ ದೃಡೀಕರಿಸಲ್ಪಟ್ಟಿರುವುದಾಗಿ ದೃಢೀಕೃತ 
ಆಸ್ತಿ ಜವಾಬ್ದಾರಿ ತಃಖ್ಯೆಯ ಪ್ರತಿಯನ್ನು ಲಗತ್ತಿಸಿರುತ್ತಾರೆ. 

ಈ ಸಂಘದ ಗೃಹ ನಿರ್ಮಾಣ ಕಾರ್ಯ ಚಟುವಟಿಕೆಗಳನ್ನು ಪ್ರಾರಂಭಿಸಲು ಈಗಿನ ಆಡಳಿತ ಮಂಡಳಿಯು ಪ್ರಯತ್ನ ಪಟ್ಟಿದ್ದು ಇದರ ಸಲುವಾಗಿ 
ಬೆಂಗಳೂರು ದಕ್ಷಿಣ ತಾಲ್ಲೂಕಿನ ಚುಂಚನ ಕುಪ್ಪ ಗ್ರಾಮದ ಸರ್ವೆ ನಂಬರ್ 18 , 18/2 ಮತ್ತು 18/3 ರಲ್ಲಿ ಅನುಮೋದಿತ ನಕ್ಷೆಯೊಂದಿಗೆ ನಿವೇಶನಗಳನ್ನು 
ನೇರವಾಗಿ ಬೆಂಗಳೂರಿನ ಹೆಸರಾಂತ ಡವಲಪರ್ ರವರಾದ ಶ್ರೀ ಲಕ್ಷ್ಮಣರಾವ್ ರವರಿಂದ 49 ನಿವೇಶನಗಳನ್ನು ಅಪೇಕ್ಷಿತ ಸದಸ್ಯರಿಗೆ ಮಂಜೂರು ಮಾಡಿ 
ನೋಂದಣಿ ಮಾಡಲಾಗಿದೆ. ಸಂಘದಲ್ಲಿ ದಿನಾಂಕ: 31.03 .2013 ಕ್ಕೆ 151 ಸದಸ್ಯರಿದ್ದು ಈ ಪೈಕಿ ನಿವೇಶನ ಮೊತ್ತ ನೀಡಿದ ಸದಸ್ಯರಿಗೆಲ್ಲ ನಿವೇಶನವನ್ನು 
ನೀಡಿ ಮುಂಗಡ ನೀಡಿರುವವರೆಗೆ ವಿವಿಧ ಅಳತೆಯ 49 ನಿವೇಶನಗಳನ್ನು ಪಡೆದಿದ್ದ ಬಾಬ್ಬು ಕರಾರಿನ ರೀತ್ಯ 49 ನಿವೇಶನಗಳ ಮೊತ್ತವನ್ನು 
ಸಂಪೂರ್ಣವಾಗಿ ಶ್ರೀ ಲಕ್ಷ್ಮಣ್ ಡೆವಲಪರ್ ರವರಿಗೆ ಪಾವತಿಸಿರುವುದಾಗಿ ತಿಳಿಸಿರುತ್ತಾರೆ. 

2011 -12 ನೇ ಸಾಲಿನಿಂದಲೂ ಆಡಳಿತ ಮಂಡಳಿಯು ಏನೇ ಪ್ರಯತ್ನ ಪಟ್ಟಿದರೂ ಸಹ ನಿವೇಶನ ನೀಡಲು ವಿಫಲರಾಗಿದ್ದು ಸಂಘದ ಕಾರ್ಯ 
ಚಟುವಟಿಕೆಯು ಸಂಪೂರ್ಣವಾಗಿ ನಿಷ್ಠಯವಾಗಿರುತ್ತದೆ ಈ ಬಗ್ಗೆ 2012 - 13 ನೇ ಸಾಲಿನ ಲೆಕ್ಕಪರಿಶೋಧನಾ ವರದಿಯ ಪುಟ 23 ರಲ್ಲಿ ಸಹಕಾರ 
ಸಂಘಗಳ ಹಿರಿಯ ನಿರೀಕ್ಷಕರು ಸಂಘದ ಕಾರ್ಯ ಚಟುವಟಿಕೆ ಸಂಪೂರ್ಣವಾಗಿ ನಿಂತುಹೋಗಿರುವುದಾಗಿ ತಿಳಿಸಿದ್ದು ಈ ಎಲ್ಲಾ ವಾಸ್ತವಾಂಶಗಳನ್ನು 
ಗಮನದಲ್ಲಿಟ್ಟುಕೊಂಡು ಈ ಸಂಘವನ್ನು ಮುಂದುವರಿಸಿಕೊಂಡು ಹೋಗುವುದರಿಂದ ಇನ್ನು ಹೆಚ್ಚಿನ ನಷ್ಟ ಅನುಭವಿಸುವುದನ್ನು ತಡೆಯುವ ದೃಷ್ಟಿಯಿಂದ 
ಹಾಗೂ ಬೆಂಗಳೂರು ನಗರದಲ್ಲಿ ಸ್ಪರ್ಧಾತ್ಮಕ ದರದಲ್ಲಿ ನಿವೇಶನ ಪಡೆಯಲು ಕಷ್ಟಸಾಧ್ಯವಾಗುವ ಹಿನ್ನೆಲೆಯಲ್ಲಿ ಈ ಸಂಘವನ್ನು ಕರ್ನಾಟಕ ಸಹಕಾರ 

1959 ಕಲಂ 72 ( 2)( ಬಿ) ರಡಿ ಸಮಾಪನೆಗೊಳಿಸಲು ದಿನಾಂಕ: 10.02.2014 ರಂದು ನಡೆದ ಆಡಳಿತ ಮಂಡಳಿಯ ಸಭೆಯಲ್ಲಿ 
ಸರ್ವಾನುಮತದಿಂದ ತಿರ್ಮಾನಿಸಲಾಗಿದೆ ಎಂದು ಉಲ್ಲೇಖಿತ ಪತ್ರದಲ್ಲಿ ತಿಳಿಸಿರುತ್ತಾರೆ. 

ಅದ್ಯಕ್ಷರು, ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ಬೆಂಗಳೂರು ರವರ ಪ್ರಸ್ತಾವನೆಯನ್ನು ಪರಿಶೀಲಿಸಿ ಸದರಿ ಪ್ರಸ್ತಾವನೆಯಲ್ಲಿ 
ತಿಳಿಸಿರುವ ವಾಸ್ತವಾಂಶವನ್ನು ಮನಗೊಂಡು ಈ ಸಂಘವು ಮುಂದುವರಿಸಿದಲ್ಲಿ ಸಂಘಕ್ಕೆ ನಷ್ಟವಾಗುವುದನ್ನು ಅರಿತು ಸಂಘದ ಸದಸ್ಯರಿಗೆ ಹಾಗೂ 
ಸಾರ್ವಜನಿಕರಿಗೆ ಯಾವುದೇ ಪ್ರಯೋಜನವಿಲ್ಲವೆಂದು ಪರಿಗಣಿಸಿ ಈ ಕೆಳಕಂಡಂತೆ ಆದೇಶ ಹೊರಡಿಸಲಾಗಿದೆ. 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೪೭ 


ಆದೇಶ 
ಕ್ರ. ಸಂ : ಸ.ಸಂ .ನಿ/ ಸಮಾಪನೆ/34 /2013 - 14, ದಿನಾಂಕ : 25 -02 -2014 
ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 (2)( ಬಿ) ರ ದತ್ತವಾಗಿರುವ ಅಧಿಕಾರದನ್ವಯ ಡಾ || ಎನ್.ಎಸ್. ಚನ್ನಪ್ಪಗೌಡ, ಸಹಕಾರ 
ಸಂಘಗಳ ನಿಬಂಧಕರು, ಕರ್ನಾಟಕ ರಾಜ್ಯ ಬೆಂಗಳೂರು ಆದ ನಾನು ಆಲ್ಯಾ ಆರೋಗ್ಯ ಗೃಹ ನಿರ್ಮಾಣ ಸಹಕಾರ ಸಂಘ ನಿ., ನಂ . 10 , 5 ಎಸ್ .ವಿ .ಕಾಂಪ್ಲೆಕ್ಸ್ , 
2ನೇ ಅಂತಸ್ತು, ಜೆ. ಪಿ. ನಗರ, 6ನೇ ಹಂತ , ರಿಂಗ್ ರೋಡ್, ಬೆಂಗಳೂರು- 560078. ಈ ಸಂಘವನ್ನು ಉಲ್ಲೇಖಿತ ಪತ್ರದನ್ವಯ ಸಮಾಪನೆಗೊಳಿಸಿ ಆದೇಶ 
ಹೊರಡಿಸಿರುತ್ತೇನೆ. ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 79(1) ರ ಪ್ರಕಾರ ಶ್ರೀ . ಹೆಚ್ . ಪಿ. ಸದಾಶಿವ, ಸಹಕಾರ ಅಭಿವೃದ್ಧಿ ಅಧಿಕಾರಿ, 
ಸಹಕಾರ ಸಂಘಗಳ ಉಪ ನಿಬಂಧಕರ ಕಛೇರಿ, ದಕ್ಷಿಣ ವಲಯ, ಬೆಂಗಳೂರು. ರವರನ್ನು ಸಮಾಪನಾಧಿಕಾರಿಯನ್ನಾಗಿ ನೇಮಿಸಿರುತ್ತೇನೆ. ಸದರಿ 
ಅಧಿಕಾರಿಯು ಈ ಸಂಘದ ಅಧಿಕಾರವನ್ನು ವಹಿಸಿಕೊಂಡು ಪ್ರಭಾರ ಪಟ್ಟಿಯನ್ನು ಒಂದು ವಾರದೊಳಗೆ ಸಲ್ಲಿಸತಕ್ಕದ್ದು, ಹಾಗೂ ಸಂಘದ ಆಸ್ತಿ ಮತ್ತು 
ಜವಾಬ್ದಾರಿ ತಃಖ್ಯೆಯ ಆಧಾರದ ಮೇಲೆ ಆದ್ಯಾತಾ ಪಟ್ಟಿಯನ್ನು ತಯಾರಿಸಿ ಆದ್ಯಾತಾ ಪಟ್ಟಿಗೆ ಅನುಮೋದನೆ ಪಡೆದು ಸಂಘದ ಆಸ್ತಿಯನ್ನು ವಸೂಲು 
ಮಾಡಿ ಜವಾಬ್ದಾರಿಯನ್ನು ಆದ್ಯತೆಯ ಮೇಲೆ ವಿಲೇವಾರಿ ಮಾಡಿ ಸಂಘದ ನೋಂದಣಿ ಸಂಖ್ಯೆಯನ್ನು ರದ್ದುಪಡಿಸಲು ಕ್ರಮತೆಗೆದುಕೊಳ್ಳತಕ್ಕದ್ದು. 
ಈ ಆದೇಶವನ್ನು ದಿನಾಂಕ 25. 02.2014 ರಂದು ಈ ಕಛೇರಿಯ ಮೊಹರು ಮತ್ತು ನನ್ನ ಸಹಿಯೊಂದಿಗೆ ಹೊರಡಿಸಲಾಗಿದೆ. 

- ಡಾ|| ಎನ್. ಎಸ್. ಚನ್ನಪ್ಪಗೌಡ 
PR162 

ಸಹಕಾರ ಸಂಘಗಳ ನಿಬಂಧಕರು 
Sc. 10 

ಕರ್ನಾಟಕ ರಾಜ್ಯ , ಬೆಂಗಳೂರು. 
IN THE COURT OF 4TA METROPOLITAN MAGISTRATE TRAFFIC COURT BANGALORE CITY 

It hereby notified to the public that the Rajajinagar Traffic Police Station , Bangalore City . Have seized the following vehicles as 
Unclaimed and such vehicles are lying in the police station as unclaimed so far,1 Hence the Owners of the properties (vehicles) may put 
their claim one month from the date of publication . 

List of the seized vehicles are lying in the Rajajinagar Traffic Police Station ,Bangalore City , which have been seized under 
Several C mise No s And PF No s : 02 /2014 ,03/ 2014, & 05/2014 , 
C mise 

CHASSIS 
SI.No 

P . F .No TYPE OF VEHICLE REG NO . ENGINE NUMBER 
No 

NUMBER 
03/ 14 02 /14 LMV Vespa KA02Y9858 

C1SF531551 

E16SF532171 
03/14 02/ 14 Bajaj Chethak KA02Y723 

CDFBFB55163 CDCBFB10182 
04/ 14 03 /14 

Hero Honda KA09X7760 D91SED3271 

D5F16FD3311 
05/14 04/14 TVS Max - 100 KA03EF4153 

9205M306498 

925F251503 
05 / 14 04 /14 Samorai KA02EC6526 612401 

568656 


( 5 05/14 | 


4TH METROPOLITAN MAGISTRATE 
TRAFFIC COURT BANGALORE CITY 


PR152 


ಸಹಕಾರ ಸಂಘಗಳ ಉಪ ನಿಬಂಧಕರು , ಚಿತ್ರದುರ್ಗ ಜಿಲ್ಲೆ, ಚಿತ್ರದುರ್ಗ ಇವರ ಕಛೇರಿ, 
ವಿಷಯ : ಸ್ಥಗಿತಗೊಂಡಿರುವ ಹರಳೇಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಚಿತ್ರದುರ್ಗ ತಾಲ್ಲೂಕು ಇದನ್ನು 1959 ನೇ 

ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ ಕಲಂ 72 ಮತ್ತು 73 ರನ್ವಯ ಸಮಾಪನೆ ಗೊಳಿಸುವ ಬಗ್ಗೆ. 

1. ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಇವರ ಪತ್ರದ ಸಂ : ಸನಿ :30 : ಸಮಾಪನೆ/ 2012 - 13 
ಉಲ್ಲೇಖ: 

ದಿನಾಂಕ: 23 - 12 - 2013. 
2 . ಈ ಕಛೇರಿಯ ಕಾರಣ ಕೇಳಿ ನೋಟೀಸು ದಿನಾಂಕ:26 - 12 - 2013 . 

3. ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾ . ಇವರ ಪತ್ರದ ದಿನಾಂಕ: 13 - 02 -2014. 
ಪ್ರಸ್ತಾವನೆ : - 

ಸಹಕಾರ ಸಂಘಗಳ ಸಹಾಯಕ ನಿಬಂಧಕರು, ಚಿತ್ರದುರ್ಗ ಉಪ ವಿಭಾಗ, ಚಿತ್ರದುರ್ಗ ಇವರು ಉಲ್ಲೇಖ (1) ರಲ್ಲಿ ಕಾಣಿಸಿದ ಪ್ರಸ್ತಾವನೆ 
ಪ್ರಕಾರ ಹರಳೇಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ. ಚಿತ್ರದುರ್ಗ ತಾಲ್ಲೂಕು ಸಂಘದ ನೋಂದಣಿ ಸಂಖ್ಯೆ:ಸನಿ 30/ 75 /ಆರ್‌ಜಿಎನ್/ 30484 / 
2001 - 02 ದಿನಾಂಕ: 21 - 06 - 2001 ರಂದು ನೋಂದಣಿಯಾಗಿರುತ್ತದೆ. ಈ ಸಂಘದ ಕಾರ್ಯ ಚಟುವಟಿಕೆಗಳು ಅನೇಕ ವರ್ಷಗಳಿಂದ ಸ್ಥಗಿತಗೊಂಡಿರುತ್ತದೆ . 
ಸಂಘದ ಆಡಳಿತ ಮಂಡಳಿಯವರು ಸಂಘದ ಅಭಿವೃದ್ಧಿ ಬಗ್ಗೆ ಗಮನಹರಿಸುವಲ್ಲಿ ವಿಫಲರಾಗಿರುತ್ತಾರೆ ಮತ್ತು ಸಂಘವನ್ನು ಪುನ:ಶ್ವೇತನಗೊಳಿಸುವಲ್ಲಿ ಆಸಕ್ತಿ 
ಇರುವುದಿಲ್ಲವೆಂದು ಪ್ರಸ್ತಾವನೆ ಸಲ್ಲಿಸಿ, ಸದರಿ ಸಂಘವನ್ನು ಸಮಾಪನೆಗೊಳಿಸಲು ಕೋರಿರುತ್ತಾರೆ. ಈ ಬಗ್ಗೆ ಉಲ್ಲೇಖ ( 2) ರಲ್ಲಿ ಈ ಕಛೇರಿಯಿಂದ 
ನೀಡಿದ್ದು, ಸಂಘದ ಆಡಳಿತ ಮಂಡಳಿಯವರಿಗೆ ನೋಟೀಸು ಜಾರಿಯಾದ ಬಗ್ಗೆ ಉಲ್ಲೇಖ (3) ರಲ್ಲಿ ಸ್ವೀಕೃತಿ ಈ ಕಛೇರಿಗೆ ತಲುಪಿದೆ. ಆದಾಗ್ಯೂ ಅವರು 
ಯಾವುದೇ ಸಮಜಾಯಿಷಿ ಅಥವಾ ಪ್ರತಿಕ್ರಿಯೆಯನ್ನು ನೀಡದೇ ನಿರುತ್ಸಾಹ ತೋರಿಸಿರುತ್ತಾರೆ. ಈ ಸಂಘದಿಂದ ಸಂಘದ ಸದಸ್ಯರಿಗೆ ಯಾವ ರೀತಿಯ 
ಪ್ರಯೋಜನವೂ ದೊರೆಯುತ್ತಿಲ್ಲ. ಇದರಿಂದ ಸಂಘವು ಪುನ:ಶ್ವೇತನಗೊಳಿಸುವ ಹಂತವನ್ನು ಮೀರಿರುತ್ತದೆ. ಸಂಘವನ್ನು ಇದೇ ರೀತಿ ಮುಂದುವರಿಸಲು 
ಬಿಟ್ಟಲ್ಲಿ ಸಂಘವು ಇನ್ನಷ್ಟು ಅಧೋಗತಿಗೆ ಹೋಗುವ ಸಂಭವವಿರುವುದರಿಂದ ಸಂಘವನ್ನು ಸಮಾಪನೆಗೊಳಿಸುವುದೇ ಸೂಕ್ತವೆಂದು ಅಭಿಪ್ರಾಯಪಟ್ಟು ಈ 
ಕೆಳಕಂಡಂತೆ ಆದೇಶಿಸಿದೆ. 


೮೪೮ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ನಂ : ಡಿಆರ್‌ಡಿ: ಸಮಾಪನೆ/ ಸಿಆರ್ / 125 / 2013 - 14 , ದಿನಾಂಕ: 19 - 02 - 2014 , 

* ಆದೇಶ ” 
ಮೇಲ್ಕಂಡ ಪ್ರಸ್ತಾವನೆಯಲ್ಲಿ ವಿವರಿಸಿರುವಂತೆ ಹಾಗೂ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 72 (2) ರನ್ವಯ ಹಾಗೂ ಸರ್ಕಾರದ 
ಅಧಿಸೂಚನೆ ನಂ : ಸಿಓ/201 /ಸಿಎಲ್‌ಎಂ: 2010 ಬೆಂಗಳೂರು ದಿನಾಂಕ: 17 - 02 - 2011 ಹಾಗೂ ಕ್ರಮಾಂಕ : ಸಿಒ139 /ಸಿಎಲ್‌ಎಂ/2010 ದಿನಾಂಕ : 04 
07 - 2011 ರ ಪ್ರಕಾರ ದತ್ತವಾದ ಅಧಿಕಾರದನ್ವಯ ಜಿ. ಓಬನಾಯಕ, ಸಹಕಾರ ಸಂಘಗಳ ಉಪನಿಬಂಧಕರು , ಚಿತ್ರದುರ್ಗ ಜಿಲ್ಲೆ ಚಿತ್ರದುರ್ಗ ಆದ ನಾನು 
ನನಗೆ ದತ್ತವಾದ ಅಧಿಕಾರವನ್ನು ಚಲಾಯಿಸುತ್ತಾ, ಸ್ಥಗಿತಗೊಂಡಿರುವ ಹರಳೇಕಟ್ಟೆ ಹಾಲು ಉತ್ಪಾದಕರ ಸಹಕಾರ ಸಂಘ ನಿ . ಚಿತ್ರದುರ್ಗ ತಾಲ್ಲೂಕು ಇದನ್ನು 
ಸಮಾಪನೆಗೊಳಿಸಿ, ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 1959 ಕಲಂ 73 (1) ಅನ್ವಯ ಸಹಕಾರ ಸಂಘಗಳ ನಿರೀಕ್ಷಕರು, ಚಿತ್ರದುರ್ಗ ತಾಲ್ಲೂಕು 
ಇವರನ್ನು ಸಂಘದ ಸಮಾಪನಾಧಿಕಾರಿಯನ್ನಾಗಿ ಅಧಿಕ ಪ್ರಭಾರದಲ್ಲಿ ನೇಮಿಸಿರುತ್ತೇನೆ. ಸಮಾಪನಾಧಿಕಾರಿಯು ಸಂಘದ ವಿಶಿಷ್ಟ ಪ್ರಭಾರವನ್ನು ಮತ್ತು 
ಸಂಘದ ಆಸ್ತಿಗಳನ್ನು ಸಂಘದ ಕಾರ್ಯದರ್ಶಿ ಅಥವಾ ಸಂಘದ ಪ್ರಭಾರ ಹೊಂದಿದ ಯಾವುದೇ ವ್ಯಕ್ತಿಯಿಂದ ಕರ್ನಾಟಕ ಸಹಕಾರ ಸಂಘಗಳ ಕಾಯ್ದೆ 
1959 ಕಲಂ 73 (1) ಮತ್ತು 74 ರ ನಿಯಮದ ಪ್ರಕಾರ ಪಡೆದುಕೊಳ್ಳತಕ್ಕದ್ದು ಹಾಗೂ ನಿಬಂಧಕರ ಸುತ್ತೋಲೆಗೆ ಅನುಗುಣವಾಗಿ ಸಂಘದ ಆಸ್ತಿ 
ಜವಾಬ್ದಾರಿ ವಿಲೇವಾರಿ ಮಾಡಿ ನೋಂದಣಿ ರದ್ಧತಿಗೆ ಪ್ರಸ್ತಾವೆ ಸಲ್ಲಿಸುವಂತೆ ಆದೇಶಿಸಿದೆ. 

ಈ ಆದೇಶವನ್ನು ನನ್ನ ಸ್ವ ಸಹಿ ಮತ್ತು ಕಛೇರಿಯ ಮೊಹರಿನೊಂದಿಗೆ ಈ ದಿನಾಂಕ: 19 - 02 - 2014 ರಂದು ಹೊರಡಿಸಿರುತ್ತೇನೆ. 
PR .164 

ಸಹಕಾರ ಸಂಘಗಳ ಉಪ ನಿಬಂಧಕರು, 
SC , 10 

ಚಿತ್ರದುರ್ಗ ತಾಲ್ಲೂಕು, ಚಿತ್ರದುರ್ಗ ಜಿಲ್ಲೆ , ಚಿತ್ರದುರ್ಗ 
ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ( ತಿದ್ದುಪಡಿ) ಸಮಿತಿ ರಾಮನಗರ ಜಿಲ್ಲೆ 

ಅಧಿಸೂಚನೆ 
ಸಂಖ್ಯೆ : ಎಂಎಸ್ಸಿ/ಕ್ಯೂಎಲ್ / 2013 - 14 / 4534, ದಿನಾಂಕ : 05- 03 - 2014. 
ವಿಷಯ : ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ (ಕ್ರಷರ್‌ಗಳ) ನಿಯಂತ್ರಣಾ (ತಿದ್ದುಪಡಿ) ಅಧಿನಿಯಮ -1013ರನ್ವಯ 

ಕಲ್ಲುಪುಡಿ ಮಾಡುವ ಘಟಕಗಳಿಗೆ ಸುರಕ್ಷಿತ ವಲಯ ಘೋಷಣೆಯ ಬಗ್ಗೆ ಅಧಿಸೂಚನೆ ಕುರಿತು. 
ಉಲ್ಲೇಖ : ದಿನಾಂಕ : 28 - 12 - 2013ರಂದು ಜೆಲ್ಲಿ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ಸಭೆಯ ನಡವಳಿಗಳು . 

ಮೇಲಿನ ವಿಷಯಕ್ಕೆ ಸಂಬಂಧಿಸಿದಂತೆ, ಕರ್ನಾಟಕ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ (ತಿದ್ದುಪಡಿ) ಅಧಿನಿಯಮ 6 ( 3) ರಂತೆ 
ಲೈಸೆನ್ಸಿಂಗ್ ಪ್ರಾಧಿಕಾರವು ಸುರಕ್ಷಿತ ವಲಯಗಳನ್ನು ಸಂಬಂಧಪಟ್ಟ ಇಲಾಖಾ ಅಧಿಕಾರಿಗಳಿಂದ ಜಂಟಿ ಪರಿಶೀಲನೆ ಮಾಡಿಸುವ ಮೂಲಕ 6(1) ( 2) ರ 
ಷರತ್ತುಗಳ ಪಾಲನೆಯ ಬಗ್ಗೆ ಪರಿಶೀಲನೆ ಮಾಡಿ ಸುರಕ್ಷಿತ ವಲಯಗಳನ್ನು ಘೋಷಿಸಲು ತೀರ್ಮಾನಿಸುವ ಪ್ರದೇಶ ಮತ್ತು ಅದರ ವ್ಯಾಪ್ತಿಗಳನ್ನು 
ನಿರ್ದಿಷ್ಟಪಡಿಸಿ ಅಧಿಸೂಚನೆಯ ಮೂಲಕ ಸುರಕ್ಷಿತ ವಲಯಗಳನ್ನು ಘೋಷಿಸಬೇಕಾಗಿರುತ್ತದೆ. ಉಪ ನಿರ್ದೇಶಕರು , ಗಣಿ ಮತ್ತು ಭೂವಿಜ್ಞಾನ ಇಲಾಖೆ, 
ಕೆ.ಎಸ್. ಪಿ.ಸಿ. ಬಿ. ತಹಶೀಲ್ದಾರರು ಮತ್ತಿತರರ ಸಮಿತಿಯು ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲಿಸಿ, ಸುರಕ್ಷಿತಾ ವಲಯವೆಂದು ಪರಿಗಣಿಸಲು ಶಿಫಾರಸ್ಸು ಮಾಡಿದ್ದರು. 

ಅದರಂತೆ, ಮೇಲಿನ ಉಲ್ಲೇಖದಲ್ಲಿನ ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣ ಸಮಿತಿ ನಡವಳಿಯಂತೆ ಈ ಕೆಳಕಂಡ ಸುರಕ್ಷಿತ 
ವಲಯವೆಂದು ಘೋಷಿಸಲು ಅರ್ಹತೆ ಇರುವ ಪ್ರದೇಶಗಳಿಗೆ ಅಧಿಸೂಚನೆ ಹೊರಡಿಸಲಾಗಿದೆ. 


ಅರ್ಜಿದಾರರ ಹೆಸರು ಮತ್ತು ವಿಳಾಸ 


ತಾಲ್ಲೂಕು 


ಗ್ರಾಮ 


ಸ . ನಂ . 


ವಿಸ್ತೀರ್ಣ 


ಜಮೀನಿನ 
ವರ್ಗೀಕರಣ 


ಪರಾ 


217 


3 - 36 


ಖಾಸಗಿ 


ಶ್ರೀ ಎಂ . ಮಹದೇವಸ್ವಾಮಿ ಬಿನ್ ಎಂ .ಸಿ. ಕನಕಪುರ | ಅರಳಾಳು 
ಮಾದಪ್ಪ ಭಾರತ್ ಸಾಮಿಲ್ ರೋಡ್, 

ಸಂದ್ರ, 
ಹಲಗೂರು ಗ್ರಾಮ & ಅಂಚೆ, ಮಳವಳ್ಳಿ, 
ಮಂಡ್ಯ ಜಿಲ್ಲೆ 
ಶ್ರೀ ಜಾರ್ಜ್ ಅಬ್ರಾಹಂ, ನಂ . 805 , 14ನೇ ರಾಮನಗರ | ಬೆತ್ತನಗೆರೆ 
ಅಡ್ಡರಸ್ತೆ, 1ನೇ ಹಂತ, ಜೆ. ಪಿ . ನಗರ, 
ಬೆಂಗಳೂರು- 78 | 
ಶ್ರೀ ಆಲ್‌ಫ್ರೆಡ್ , ಎ. ಮ್ಯಾಥ್ಯು, ನಂ . 805, ಕನಕಪುರ | ದೊಳ್ಳಹಳ್ಳಿ 
14ನೇ ಹಂತ, ಜೆ . ಪಿ . ನಗರ , ಬೆಂಗಳೂರು- 78 


| 


9 , 9 /3 


| 


7 - 36 


| 


ಖಾಸಗಿ 


1 - 00 


ತ 


ಸರ್ಕಾರಿ 
ಖಾಸಗಿ 


14 - 34 


ಒಟ್ಟು 15 - 34 


P . R . 155 


ಜಿಲ್ಲಾಧಿಕಾರಿಗಳು ಹಾಗೂ ಅಧ್ಯಕ್ಷರು, 
ಜಿಲ್ಲಾ ಕಲ್ಲುಪುಡಿ ಮಾಡುವ ಘಟಕಗಳ ನಿಯಂತ್ರಣಾ ಪ್ರಾಧಿಕಾರ , 

ರಾಮನಗರ ಜಿಲ್ಲೆ, ರಾಮನಗರ. 


SC - 200 


ಭಾಗ ೩ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

೮೪೯ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ( ಮುಖ್ಯಸ್ಥರು, ಅರಣ್ಯ ಪಡೆ) ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು- 03 
ಸಂಖ್ಯೆ : ಎl. ಇಎಸ್‌ಟಿ.ಸಿಆರ್ - 169 / 2013 - 14 , ಬೆಂಗಳೂರು, ದಿನಾಂಕ: 7 / 02 / 2014 , 

ಅಧಿಸೂಚನೆ | 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು), ಇವರ ಅಧಿಸೂಚನೆ ಸಂಖ್ಯೆ: ಎl/ ಇಎಸ್‌ಟಿ/ ಸಿಆರ್ -160/2007 - 08 
ದಿನಾಂಕ 12 .08.2010ರಲ್ಲಿ ದಿನಾಂಕ 01.01.2010ರಲ್ಲಿದಂತೆ ದಿನಾಂಕ 01.04. 1978 ರಿಂದ 15 .12 .2008ರ ವರೆಗೆ ಆಡಳಿತ ಸಹಾಯಕ ವೃಂದದ ಅಂತಿಮ 
ಜೇಷ್ಠತಾ ಪಟ್ಟಿ ಪ್ರಕಟಿಸಲಾಗಿದೆ. ಈ ನಂತರ ವ್ಯವಸ್ಥಾಪಕ ವೃಂದದಿಂದ ಆಡಳಿತ ಸಹಾಯಕ ವೃಂದಕ್ಕೆ ಬಡ್ತಿ ಹೊಂದಿದ ಅಧಿಕಾರಿಗಳನ್ನು ಒಳಗೊಂಡಂತೆ 
ದಿನಾಂಕ 01 .01. 2014ರಲ್ಲಿದಂತೆ ಆಡಳಿತ ಸಹಾಯಕರ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾಗಿರುತ್ತದೆ. 

ಸರ್ಕಾರದ ಅಧಿಸೂಚನೆ ದಿನಾಂಕ 11.02.2010 ಮತ್ತು 19 .05.2010ರನ್ವಯ ಬಿ ಹುದ್ದೆಯ ಅಧಿಕಾರಿಗಳಿಗೆ ಬಡ್ತಿ ನೇಮಕಾತಿ ಪ್ರಾಧಿಕಾರ 
ಇಲಾಖಾ ಮುಖ್ಯಸ್ಥರಿಗೆ ನೀಡಿರುವುದರಿಂದ ಹಾಗೂ ಆಡಳಿತ ಸಹಾಯಕ ವೃಂದಕ್ಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ( ಅರಣ್ಯ ಪಡೆ ಮುಖ್ಯಸ್ಥರು) 
ಇವರು ನೇಮಕಾತಿ ಪ್ರಾಧಿಕಾರವಾಗಿರುವುದರಿಂದ ಕರ್ನಾಟಕ ಸರ್ಕಾರಿ ನೌಕರರು (ಜೇಷ್ಠತಾ ) ನಿಯಮಗಳು 1957ರ ನಿಯಮ 10(2) ಎ ರಂತೆ ನೇಮಕಾತಿ 
ಪ್ರಾಧಿಕಾರವು ಪ್ರತಿ ವರ್ಷ ವರ್ಗ ಬಿ ಗೆ ಸೇರಿದ ಆಡಳಿತ ಸಹಾಯಕ ವೃಂದದ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾಗಿದೆ. ಆದ್ದರಿಂದ ದಿನಾಂಕ 01. 01.2014 
ರ ವರೆಗೆ ಆಡಳಿತ ಸಹಾಯಕ ವೃಂದಕ್ಕೆ ನೀಡಿದ ಬಡಿಗಳನ್ನು ಪರಿಗಣಿಸಿ ದಿನಾಂಕ 01.01.2014ರಲ್ಲಿದ್ದಂತೆ ಆಡಳಿತ ಸಹಾಯಕರ ಕರಡು ಜೇಷ್ಟತಾ 
ಪಟ್ಟಿಯನ್ನು ಈ ಅಧಿಸೂಚನೆಯೊಂದಿಗೆ ಲಗತ್ತಿಸಿದ ಪಟ್ಟಿಯಲ್ಲಿದ್ದಂತೆ ಈ ಮೂಲಕ ಪ್ರಕಟಿಸಲಾಗಿದೆ. 

ದಿನಾಂಕ 01.01.2014 ರಲ್ಲಿದ್ದಂತೆ ಆಡಳಿತ ಸಹಾಯಕ ವೃಂದದ ಕರಡು ಜೇಷ್ಠತಾ ಪಟ್ಟಿಯಲ್ಲಿ ನೀಡಿದ ಜೇಷ್ಠತೆ ಬಗ್ಗೆ ಯಾರಾದರೂ 
ಭಾಧಿತರಾದಲ್ಲಿ ಹಾಗೂ ಯಾವುದಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಪ್ರಕಟವಾದ ಒಂದು ತಿಂಗಳ ಒಳಗೆ ಸೂಕ್ತ ದಾಖಲೆಯೊಂದಿಗೆ ಈ 
ಕಚೇರಿಗೆ ಕಳುಹಿಸಲು ತಿಳಿಸಲಾಗಿದೆ. 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ. 

( ಅರಣ್ಯ ಪಡೆ ಮುಖ್ಯಸ್ಥರು) 
ಅನುಬಂಧ ದಿನಾಂಕ 01.01.2014ರಲ್ಲಿದಂತೆ ಆಡಳಿತ ಸಹಾಯಕ ವೃಂದದ ಜೇಷ್ಟತಾ ಪಟ್ಟಿ 
ವ್ಯವಸ್ಥಾಪಕ 

ನೇಮಕಾತಿಗೆ 

ನೈಜವಾಗಿ 
ವೃಂದದಲ್ಲಿ 

ಸೇವೆಗೆ 

ಜೇಷ್ಟತೆಗೆ 
ಹೆಸರು ಮೀಸಲಾತಿ 

ಮುಂಬಡ್ತಿ 
ಜೇಷ್ಟತಾ 

ಸೇರಿದ 

ನೈಜವಾದ 

ಷರಾ 
ಶ್ರೀಯುತರು ವರ್ಗ ದಿನಾಂಕ 

ಹೊಂದಿದ 
ದಿನಾಂಕ 

ಅರ್ಹತಾ 

ದಿನಾಂಕ 
ಸಂಖ್ಯೆ 

ದಿನಾಂಕ 


ಜನ್ಮ 


*)2 


ಕ್ರಮ 


02 


ಸಾಮಾನ್ಯ | 02 .11.1931 | 04 . 07 .1952 | 01. 041978 


- 01 . 04 .1978 


ಎನ್ . ಆರ್. 
ಕುಲಕರ್ಣಿ 


2 . 


ಸಾಮಾನ್ಯ | 21. 01.1930 | 10.04.1950 | 12.04.1982 


12 .04 .1982 


ಎಂ . ಸಿ . ಕಾಳಪ್ಪ 
3 | ಪಿ . ವೇದಾಂತಮ್ 


16 


| 


ಪರಿಶಿಷ | 25.04.1940 | 29 . 04 .1970 | 10 . 05 .1991 ) 


09. 08.1988 


ಜಾತಿ 


ಎಸ್ . ಹಿರೇಮರ್ | 


18 


ಸಾಮಾನ್ಯ | 10 . 03 .1933 | 12.01.1959 | 09 . 08 .1988 


09 . 08.1988 


20 


09 . 08 .1988 | 09 . 08 .1988 


ಕೆ. ಸೀತಾರಾಮ್ | 
ಬಾಬುದೇವಪ್ರಸಾದ್ | 
| ಎನ್. ಪಿ . ಕುಶಾಲಪ್ಪ | 


ಸಾಮಾನ್ಯ | 27. 04 .1932 | 01.02.1961 | 
ಸಾಮಾನ್ಯ | 04 .04.1936 | 02 . 01.1965 | 


09. 08.1988 


09 . 08.1988 


22 
26 | 


ಸಾಮಾನ್ಯ | 03.06 .1932 


| 12 . 05 .1948 


| 09 .08 .1988 


09 . 08 .1988 


29 


ಪರಿಶಿಷ್ಟ | 10 .06.1946 | 29 .06.1973 | 02.01.1996 | 10. 05.1991 


ಐ . ಟಿ. 
ಜೋಗಳೇಕರ್ 
| ಪಿ.ಎಲ್. ಕೃಷ್ಣಶಾಸ್ತ್ರಿ | 


ಜಾತಿ 


9 


_ 30 


10 .05. 1991 


ಸಾಮಾನ್ಯ | 17 .06 .1934 | 10.12 .1951 | 10.05. 1991 
ಸಾಮಾನ್ಯ 

11 .06 .1955 10. 05 .1991 


10 


3 ] 


10 . 05 .1991 


ಎಂ . ಎ . 
ಶೇಷಗಿರಿರಾವ್ 


ಜಿ .ಎಸ್ . ಕುಲಕರ್ಣಿ 


32 


ಸಾಮಾನ | 07.12 .1939 | 05 .12.1969 | 10 . 05 .1991 


10 . 05 .1991 


38 


| ಸಾಮಾನ್ಯ 


| 


ಎಲ್.ಹೆಲ್ಡ್ 
ಸಹದೇವ್ 


| 04.09.1943 | 01.12 .1969 | 10. 05 .1991 | 17.07 .1991 


ಪ್ರತಿಭಾ ಕಡಂಬಿ 


41 


| ಸಾಮಾನ್ಯ | 15 .09 .1942 | 07.03.1969 | 17.07.1991 / 13 .10. 1992 


43 


ಸಾಮಾನ್ಯ | 25. 08 .1940 | 


23 . 04.1970 | 13 .10 .1992 


02 . 01.1996 


ಡಿ. ಪಿ . 
ಚನ್ನಮಲ್ಲೇಗೌಡ 


૪(વ 


ಕ್ರಮ 
ಸಂಖ್ಯೆ 


44 


17 | 


. 


24 | ೨೦ 


೮೫೦ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

ಭಾಗ ೩ 
ವ್ಯವಸ್ಥಾಪಕ 

ನೇಮಕಾತಿಗೆ 

ನೈಜವಾಗಿ 
ವೃಂದದಲ್ಲಿ 

ಸೇವೆಗೆ 

ಜೇಷ್ಟತೆಗೆ 
ಹೆಸರು ಮೀಸಲಾತಿ 

ಮುಂಬಡ್ತಿ 
ಜೇಷ್ಟತಾ 

ಸೇರಿದ 

ನೈಜವಾದ 

ಷರಾ 
ಶ್ರೀಯುತರು 

ವರ್ಗ ದಿನಾಂಕ 

ಹೊಂದಿದ 
ದಿನಾಂಕ 

ಅರ್ಹತಾ 
ದಿನಾಂಕ 

ದಿನಾಂಕ 
ಕೆ . ವಿ . 

ಸಾಮಾನ್ಯ | 05.09 .1944 | 16.04.1970 | 02 .01.1993 02.01.1996 
ಸೋಮಶೇಖರ್ 
16 | ಎಸ್. ಸಿದ್ದಯ್ಯ 

45 | ಸಾಮಾನ್ಯ | 01.10 .1941 | 20 .04 .1970 | 02. 01.1996 02 . 01.1996 
ಸಿ. ರಾಜಶೇಖರ್ 46 

| ಸಾಮಾನ 
| 

12 . 06 .1944 | 17 .06.1970 | 02 . 01.1996 | 02 . 01.1996 . 
18 | ಬಿ . ಐ, ಮುಗ್ಗಮ್ | 

ಸಾಮಾನ್ಯ 01. 06.1942 | 04 .12. 1969 | 09 . 09.1998 | 09. 09 .1998 
19 | ಬಿ. ಜಿ. ಗುಂಜೀಕರ್ 

ಪರಿಶಿಷ್ಟ 

23 .04 .1970 | 11 . 09 .1998 | 11 .09 .1998 

ಜಾತಿ| 
20 | ಎ . ಕೊರಗಪ್ಪ 

ಪರಿಶಿಷ್ಟ | 05 . 06. 1944 | 05 .10.1973 | 30.06 .2000 | 30 . 06. 2000 

ಪಂಗಡ 
ಬಿ . ಎನ್ . 

ಸಾಮಾನ್ಯ | 06 . 03.1944 | 27. 01. 1970 | 30 . 06 .2000 | 30 .06.2000 
ಕಡುಗೋಳ 

ಎಂ . ಎಂ . ಈಟಿ 50 ಸಾಮಾನ್ಯ | 03.03.1946 | 07.05.1973 | 30 . 06 .2000 30.06. 2000 
23 ಯು . ಬಿ . ಕುಲಕರ್ಣಿ 

ಸಾಮಾನ್ಯ | 19 . 05 .1952 | 01. 05 .1973 | 30.06.2000 30. 06 .2000 
| ಬಿ. ಸದಾನಂದ 02 ಸಾಮಾನ್ಯ 10 . 01. 1950 | 03 .05.1973 | 29.10.2005 25 .11. 2000 | ಸರ್ಕಾರದ ಅಧಿಸೂಚನೆ 
| 25 | ಪಿ .ಕೆ. ಚಂದ್ರಶೇಖರ್ | 04 ಸಾಮಾನ್ಯ | 13.10 .1948 | 21.05.1973 | 29.10.2005 | 25 . 11. 2000 | ಸಂಖ್ಯೆ : ಅಪಜೀ 88 
| 26 | ಕೆ . ಬಿ . ಭಾಸ್ಕರಾಚಾರಿ | 05 | ಸಾಮಾನ್ಯ | 12 .03.1945 | 21.02 .1973 | - - 19 .12.2002 | 

ಹುಸೈಮು 2000 

ದಿನಾಂಕ 29 .10.2005 
( 27 ಪಿ.ಕೆ. ಅಪ್ಪಯ್ಯ | 07 ಸಾಮಾನ್ಯ | 17.08.1946 | 15 .06 . 1973 

19 .12 .2002 
28 | ಹೆಚ್. 

08 | ಸಾಮಾನ | 18.12 .1950 | 05 . 05.1973 | 29.10. 2005 | 19 .12 . 2002 
ಪಣಿಯಪ್ಪಯ್ಯ 
( 29 | ಜ . ಕೃಷ್ಣಮೂರ್ತಿ 

09 | ಸಾಮಾನ | 05 .10 .1951 | 18 . 08 .1973 | 29 .10 .2005 | 19 .12 .2002 
ಜಿ .ಎಸ್. ಸಾಮಾನ್ಯ | 

02. 06 .2003 
ಹೊಳೇಅರಳಿಹಳ್ಳಿ 
ಕೆ. ವೀರಯ್ಯ 

ಸಾಮಾನ | 20.06.1950 | 05 . 05 .1973 | 29.10 .2005 | 02 . 06 .2003 
32 | ಡಿ. ಮಹದೇವಯ್ಯ | 

46 ಪರಿಶಿಷ್ಟ | 16.06.1954 | 23.09. 1981 | 29 .10.2005 | 02.06.2003 | ಸರ್ಕಾರದ ಅಧಿಸೂಚನೆ 
ಜಾತಿ 

ಸಂಖ್ಯೆ: ಅಪಜೀ 99 

ಹುಸೃಮು 2005 

ದಿನಾಂಕ 10.07.2007 
33 . ಎಂ .ಎನ್. ರಾಜು | 

ಸಾಮಾನ್ಯ | 11. 11 .1948 | 03 . 04 .1973 | 29 .10. 2005 | 29.10 .2005 | ಸರ್ಕಾರದ ಅಧಿಸೂಚನೆ 
ಎಂ . ಶೇಷಾದ್ರಿ 

ಸಾಮಾನ್ಯ | 30.10.1948 | 25. 05 .1973 | 29 .10.2005 | 29 .10 .2005 ಸಂಖ್ಯೆ ಅಪಜೀ 88 
ಎಂ . ಸಿ , ಭಾಗೀರಥಿ ಸಾಮಾನ್ಯ | 15 .05.1949 | 07.02 .1974 | 29 .10.2005 | 29.10 .2005 

ಹುಸೃಮು 2000 

ದಿನಾಂಕ 29. 10 .2005 
ವೈ , ಆರ್. 

ಪರಿಶಿಷ್ಟ 

10 . 03 .1977 | 29 .10 .2005 29 .10.2005 
ಮಾಳಗಿಮನಿ 

ಜಾತಿ 
ಎನ್ . 

27 ಸಾಮಾನ್ಯ | 10 .04.1951 | 13. 04 .1977 | 29 .10 .2005 | 29 .10 .2005 
ನಾರಾಯಣಪ್ಪ 
ವಿಠೋಬರಾವ್ 26(ಎ) ಸಾಮಾನ್ಯ | 01.04.1951 | 10.03. 1977 | 28.08.2007 | 28.08 .2007 | ಸರ್ಕಾರದ ಅಧಿಸೂಚನೆ 
ಹೆಚ್. ಹೆಚ್ 

ಸಂಖ್ಯೆ: ಅಪಜೀ 72 
ಪಾಟೀಲ್ ಎನ್. ವೈ . - 33 ಸಾಮಾನ್ಯ | 05.11.1951 | 02 .03. 1977 | 28 .08 .2007 | 28. 08. 2007 | ಹುಸೃಮು 2006 

ದಿನಾಂಕ 28. 08 .2007 
ನಾರಾಯಣ ಎಂ . 

ಸಾಮಾನ್ಯ | 08.10 .1952 | 22.07 .1977 | 28 .08.2007 28. 08 .2007 
41 | ಲೋಕಪ್ಪ ವಿ . 

42 ಸಾಮಾನ್ಯ | 17.02 .1956 | 31.10 .1981 | 28.08.2007 | 28.08.2007 
42 ನಾಗವಂದ ಕೆ.ಸಿ 

ಸಾಮಾನ್ಯ | 10. 04.1956 | 30. 09.1981 | 28.08 .2007 | 28 . 08. 2007 
ಸಿದ್ದರಾಜು ಎಂ . 

ಪರಿಶಿಷ್ಟ | 01. 06.1954 || 01.10 .1981 | 28.08.2007 28. 08 .2007 
ಜಾತಿ 


31 


ಭಾಗ ೩ 


೮೫೧ 


છે(વા 


ಹೆಸರು 
ಶ್ರೀಯುತರು 


ಷರಾ 


ವರ್ಗ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 
ವ್ಯವಸ್ಥಾಪಕ 

ನೇಮಕಾತಿಗೆ 

ನೈಜವಾಗಿ 
ವೃಂದದಲ್ಲಿ 

ಸೇವೆಗೆ 

ಜೇಷ್ಟತೆಗೆ 
ಮೀಸಲಾತಿ 

ಮುಂಬಡ್ತಿ 
ಜೇಷ್ಟತಾ 

ಸೇರಿದ 

ನೈಜವಾದ 
ದಿನಾಂಕ 

ಹೊಂದಿದ 
ದಿನಾಂಕ 

ಅರ್ಹತಾ 

ದಿನಾಂಕ 
ಸಂಖ್ಯೆ 

ದಿನಾಂಕ 
ಪರಿಶಿಷ್ಟ | 21. 06.1952 | 21. 01.1984 | 28 .08 .2007 | 28 .08.2007 

ಪಂಗಡ 
49 ಸಾಮಾನ್ಯ | 01.06 .1955 | 01.10 .1981 | 15 .12 .2008 | 15 .12 .2008 

ಸಾಮಾನ್ಯ | 01 .10.1955 | 13 .10 .1981 | 15 .12 .2008 15 .12.2008 


ಕ್ರಮ 


44 


ದೊಡ್ಡಮನಿ 


ಎಫ್ . ಜಿ 


03 


ಗಂಗಹನುಮಯ್ಯ 
ನಾಗರಾಜು 
ಎಸ್ಎಲ್ 
ಹನುಮಂತರಾಯಪ್ಪ 
ಹೆಚ್. 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ ಅಪಜೀ 23 

ಹುಸ್ಸಮು 2008 
ದಿನಾಂಕ 15 .12.2008 


18 


| 01.02.1955 | 12. 06 .1985 | 15.12.2008 | 15 .12 .2008 


ಪರಿಶಿಷ್ಟ 
ಜಾತಿ 


| 


31 


| 


ಸಾಮಾನ | 01 . 07.1951 | 28 . 02 .1977 | 31. 05 .2011 


31. 05 .2011 


34 


| 


ಸಾಮಾನ್ಯ | 15. 01 .1951 | 27. 03 .1977 | 31.05 .2011 


31. 05 .2011 


ವಿ . ನಂಜಾರೆಡ್ಡಿ 
49 | ಮೊಹಮ್ಮದ್‌ಗೌಸ್ 

ಪಾಷಾ 
ಸುರೇಶ್ ಎಲ್ಲಾಳ್ 
ಕೆ. ರಾಜೇಂದ್ರಗೌಡ 


ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿರವರ 

ಅಧಿಸೂಚನೆ ಸಂಖ್ಯೆ: 
ಎl/ ಇಎಸ್‌ಟಿ/ಸಿಆರ್‌ - 55 / 
2010 - 11 ದಿನಾಂಕ 

31. 05 .2011 


31. 05.2011 


51 . 


08 


ಸಾಮಾನ್ಯ | 25.11.1956 | 25. 09 . 1981 | 31. 05. 2011 
ಸಾಮಾನ್ಯ | 10 .10.1952 | 25. 01 .1984 | 31. 05.2011 
ಸಾಮಾನ್ಯ | 28.10. 1952 | 16 . 01. 1984 | 31. 05 . 2011 


31. 05.2011 


| 


31.05. 2011 


ಮಹಮದ್ 
ಅಹಮದ್ 


53 | 


ಕೆ . ಗಿರಿಯಪ್ಪ 


| 


34 


ಪರಿಶಿಷ | 01. 06 .1955 | 10. 07.1985 | 31. 05 .2011 | 31.05 .2011 
ಜಾತಿ 


54 


ಸಾಮಾನ್ಯ | 10. 03 .1953 | 23 . 01.1984 | 19 .12.2011 || 19 .12 .2011 


ಹೆಚ್ .ಎ . 
ಕೃಷ್ಣಪ್ರಸಾದ್ 


55 | 


13 


| ಸಾಮಾನ್ಯ | 18 .06.1954 | 19 . 01.1984 | 08. 02 .2012 | 08. 02 .2012 


ಯು . ಎಸ್ . 
ಶಂಕರಯ್ಯ 


ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿರವರ 
ಅಧಿಸೂಚನೆ ಸಂಖ್ಯೆ : 
ಎl/ ಇಎಸ್‌ಟಿ/ ಸಿಆರ್‌- 55 / 
2010 - 11 ದಿನಾಂಕ 

19 .12 .2011 
ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿರವರ 

ಅಧಿಸೂಚನೆ ಸಂಖ್ಯೆ : 
ಎl / ಇಎಸ್‌ಟಿ/ ಸಿಆರ್‌ - 55 / 
2010 -11 ದಿನಾಂಕ 

08 .02 .2012 
ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿರವರ 
ಅಧಿಸೂಚನೆ ಸಂಖ್ಯೆ: 
ಎl/ ಇಎಸ್‌ಟಿ/ಸಿಆರ್ 

166 / 2011 - 12 
ದಿನಾಂಕ 11 .12.2012 
ಪ್ರಧಾನ ಮುಖ್ಯ ಅರಣ್ಯ 
ಸಂರಕ್ಷಣಾಧಿಕಾರಿರವರ 

ಅಧಿಸೂಚನೆ ಸಂಖ್ಯೆ: 
ಎl / ಇಎಸ್‌ಟಿ/ ಸಿಆರ್ - 101 
2012 - 13 ದಿನಾಂಕ 

09 . 05 .2013 


50 


57 


56 | ಬಿ. ಡಿ . ಚಾವಡಿ | 

ಕೆ. ಪಿ. ಪ್ರಕಾಶ್ 
58 | ಎಸ್ .ಕೆ. ಸವಣೂರು | 
59 | ಕೆ. ಕೃಷ್ಣಪ್ಪ 


| ಸಾಮಾನ್ಯ | 01.06.1956 | 01.10 .1981 | 11.12 .2012 | 11 .12 .2012 | 

ಸಾಮಾನ್ಯ | 23 .01.1956 || 14 . 09 .1984 | 11 .12 .2012 11.12 .2012 
| ಸಾಮಾನ್ಯ | 15. 01.1955 | 06 .05.1985 | 11 .12 .2012 | 11 .12 .2012 


24 


37 


| 


| 11. 12 .2012 


ಪರಿಶಿಷ | 01.06.1958 | 26 .05 .1986 | 11.12 . 2012 
ಜಾತಿ | 


60 | 


25 


| 


ಸಾಮಾನ್ಯ | 05 .12 .1955 | 06 . 05 .1985 | 09 . 05 .2013 | 09 . 05 .2013 | 


ಎ . ವಿ . 
ಅಶ್ವಥನಾರಾಯಣ 


PR177 
SC .50 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ. 

( ಅರಣ್ಯ ಪಡೆ ಮುಖ್ಯಸ್ಥರು) 


೮೫೨ ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 

ಭಾಗ ೩ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿಯವರ ಕಛೇರಿ ( ಮುಖ್ಯಸ್ಥರು, ಅರಣ್ಯ ಪಡೆ) ಅರಣ್ಯ ಭವನ ಮಲ್ಲೇಶ್ವರಂ ಬೆಂಗಳೂರು- 03 
ಸಂಖ್ಯೆ : ಎl.ಇಎಸ್‌ಟಿ. ಸಿಆರ್ - 73 /2013 - 14, ಬೆಂಗಳೂರು, ದಿನಾಂಕ: 7 / 02 /2014, 

ಅಧಿಸೂಚನೆ 
ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ ( ಅರಣ್ಯ ಪಡೆ ಮುಖ್ಯಸ್ಥರು), ಇವರ ಅಧಿಸೂಚನೆ ಸಂಖ್ಯೆ : ಎl/ಇಎಸ್‌ಟಿ/ ಸಿಆರ್- 159 /2007 - 08, 
ದಿನಾಂಕ 04 .10. 2010ರಲ್ಲಿ ದಿನಾಂಕ 01. 01. 2010ರಲ್ಲಿದಂತೆ ದಿನಾಂಕ 09. 01.1998 ರಿಂದ 06 .08. 2009ರ ವರೆಗೆ ವ್ಯವಸ್ಥಾಪಕರ ವೃಂದದ ಬಡ್ಡಿಗಳನ್ನು 
ಪರಿಗಣಿಸಿ ಅಂತಿಮ ಜೇಷ್ಠತಾ ಪಟ್ಟಿ ಪ್ರಕಟಿಸಲಾಗಿದೆ. ಈ ನಂತರ ಅಧೀಕ್ಷಕ ವೃಂದದಿಂದ ವ್ಯವಸ್ಥಾಪಕರ ವೃಂದಕ್ಕೆ ಬಡ್ತಿ ಹೊಂದಿದ ಅಧಿಕಾರಿಗಳನ್ನು 
ಒಳಗೊಂಡಂತೆ 2014 ರಲ್ಲಿದ್ದಂತೆ ವ್ಯವಸ್ಥಾಪಕ ವೃಂದದ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾಗಿರುತ್ತದೆ. 

ಸರ್ಕಾರದ ಅಧಿಸೂಚನೆ ದಿನಾಂಕ 11.02.2010 ಮತ್ತು 19 .05.2010ರನ್ವಯ ಬಿ ಹುದ್ದೆಯ ಅಧಿಕಾರಿಗಳಿಗೆ ಬಡ್ತಿ/ ನೇಮಕಾತಿ ಪ್ರಾಧಿಕಾರ 
ಇಲಾಖಾ ಮುಖ್ಯಸ್ಥರಿಗೆ ನೀಡಿರುವುದರಿಂದ ಹಾಗೂ ವ್ಯವಸ್ಥಾಪಕ ವೃಂದಕ್ಕೆ ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ( ಅರಣ್ಯ ಪಡೆ ಮುಖ್ಯಸ್ಥರು) ಇವರು 
ನೇಮಕಾತಿ ಪ್ರಾಧಿಕಾರವಾಗಿರುವುದರಿಂದ ಕರ್ನಾಟಕ ಸರ್ಕಾರಿ ನೌಕರರು (ಜೇಷ್ಠತಾ ) ನಿಯಮಗಳು 1957ರ ನಿಯಮ 10( 2) ಎ ರಂತೆ ನೇಮಕಾತಿ 
ಪ್ರಾಧಿಕಾರವು ಪ್ರತಿ ವರ್ಷ ವರ್ಗ - ಬಿ ಗೆ ಸೇರಿದ ವ್ಯವಸ್ಥಾಪಕ ವೃಂದದ ಜೇಷ್ಠತಾ ಪಟ್ಟಿಯನ್ನು ಪ್ರಕಟಿಸಬೇಕಾಗಿದೆ. ಆದ್ದರಿಂದ ದಿನಾಂಕ 01. 01.2014ರ 
ವರೆಗೆ ವ್ಯವಸ್ಥಾಪಕರ ವೃಂದಕ್ಕೆ ನೀಡಿದ ಬಡ್ತಿಗಳನ್ನು ಪರಿಗಣಿಸಿ ದಿನಾಂಕ 01.01.2014ರಲ್ಲಿದ್ದಂತೆ ವ್ಯವಸ್ಥಾಪಕ ವೃಂದದ ಕರಡು ಜೇಷ್ಠತಾ ಪಟ್ಟಿಯನ್ನು ಈ 
ಅಧಿಸೂಚನೆಯೊಂದಿಗೆ ಲಗತ್ತಿಸಿದ ಪಟ್ಟಿಯಲ್ಲಿದ್ದಂತೆ ಈ ಮೂಲಕ ಪ್ರಕಟಿಸಲಾಗಿದೆ. 

ದಿನಾಂಕ 01.01.2014 ರಲ್ಲಿದ್ದಂತೆ ವ್ಯವಸ್ಥಾಪಕರ ವೃಂದದ ಕರಡು ಜೇಷ್ಠತಾ ಪಟ್ಟಿಯಲ್ಲಿ ನೀಡಿದ ಜೇಷ್ಠತೆ ಬಗ್ಗೆ ಯಾರಾದರೂ ಭಾಧಿತರಾದಲ್ಲಿ 
ಹಾಗೂ ಯಾವುದಾದರೂ ಆಕ್ಷೇಪಣೆಗಳು ಇದ್ದಲ್ಲಿ ಈ ಅಧಿಸೂಚನೆಯು ಪ್ರಕಟವಾದ ಒಂದು ತಿಂಗಳ ಒಳಗೆ ಸೂಕ್ತ ದಾಖಲೆಯೊಂದಿಗೆ ಈ ಕಚೇರಿಗೆ 
ಕಳುಹಿಸಲು ತಿಳಿಸಲಾಗಿದೆ. 

ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ . 

( ಅರಣ್ಯ ಪಡೆ ಮುಖ್ಯಸ್ಥರು) 
ಅನುಬಂಧ 01.01.2014ರಲ್ಲಿದ್ದಂತೆ ವ್ಯವಸ್ಥಾಪಕ ವೃಂದದ ಜೇಷ್ಠತಾ ಪಟ್ಟಿ 
ಅಧೀಕ್ಷಕ 

ನೇಮಕಾತಿಗೆ 

ನೈಜವಾಗಿ 
ವೃಂದದಲ್ಲಿ 

ಜೇಷ್ಟತೆಗೆ 
ಹೆಸರು ಮೀಸಲಾತಿ 

ಸೇವೆಗೆ ಸೇರಿದ ಮುಂಬಡ್ತಿ 
ಜೇಷ್ಟತಾ ಜನ್ಮ ದಿನಾಂಕ 

ನೈಜವಾದ 
ಶ್ರೀಯುತರು 

ವರ್ಗ ದಿನಾಂಕ ಹೊಂದಿದ 

ಅರ್ಹತಾ 

ದಿನಾಂಕ 
ಸಂಖ್ಯೆ 

ದಿನಾಂಕ 
ನಾಯಕ ಎ . ಎಂ . 

376 ಸಾಮಾನ್ಯ 13 . 05 . 1948 17. 05 .1973 19 .02 . 2001 19 . 02 .2001 ಸರ್ಕಾರದ ಅಧಿಸೂಚನೆ 
ನಾಗರಾಜ್ ಎಸ್ .ಎಲ್ 

377 | ಸಾಮಾನ್ಯ 01.10.1955 13 .10 .1981 19 . 02 . 2001 19 . 02 .2001 

ಸಂಖ್ಯೆ : ಅಪಜೀ 25 

ಹುಸೃಮು 2001 
ಸುರೇಶ್ ವೆಲ್ದಾಳ್ 378 ಸಾಮಾನ್ಯ 25.11.1956 25. 09 .1981 19 .02.2001 19 .02 .2001 

ದಿನಾಂಕ 
ಶಿವರಾಮಯ್ಯ ಆರ್ 379 ಸಾಮಾನ್ಯ 15. 05.1948 05 . 04 .1968 19 . 02 .2001 19 . 02 . 2001 01.10.2003ರಲ್ಲಿ ಬಡ್ತಿ 
5 | ಆಲದಕಟ್ಟಿ ಎಸ್. ಡಿ 384 

ನೀಡಲಾಗಿದೆ. 
ಪರಿಶಿಷ್ಟ 20.04.1952 15. 03.1983 | 19 . 02 .2001 . 19 . 02 .2001 
ಪಂಗಡ 


*) 


ಷರಾ 


R. 


ಕ್ರಮ 


ವೆಂಕಟೇಗೌಡ ಹೆಚ್ . ಸಿ. 


386 


ಸಾಮಾನ್ಯ 


18. 03 .1945 


03. 05 .1971 


19 .02 . 2001 


19 .02 .2001 


ಶಿವಶಂಕರ್ ಬಿ . ಎ . 


387 


15 . 02 .1946 


15 .07.1968 


01.10.2003 


01.10 .2003 


ಸಾಮಾನ್ಯ 
ಸಾಮಾನ್ಯ 


ರಾಜೇಂದ್ರಗೌಡ ಕೆ. 


395 


10 .10 .1952 


25. 01.1984 


01 .10 .2003 


01.10 .2003 


ಮಹಮದ್ ಅಹಮದ್ 


396 


ಸಾಮಾನ್ಯ 


28.10.1952 


16. 01.1984 


01.10 .2003 


01 .10 .2003 


10 | 


397 


ಸಾಮಾನ್ಯ 


- 06.12 .1952 


19 . 01.1984 


01.10 .2003 


01.10 . 2003 


398 


ಸಾಮಾನ್ಯ 


10 . 03 .1953 


23. 01.1984 


01.10.2003 


01.10 .2003 


400 


09 . 09 .1947 


12 .08 .1970 


01.10 . 2003 


01.10 . 2003 


ಶಂಕರಪ್ಪ ಹೆಚ್. ಆರ್ 
ಕೃಷ್ಣಪ್ರಸಾದ್ ಹೆಚ್. ಎ 
ವೆಂಕಟಸುಬ್ಬಯ್ಯ ಬಿ . ಎ 
ಶಂಕರಯ್ಯ ಯು . ಎನ್. 
ಪುರಾಣಿಕ್ ಮರ್ 
ಎಸ್. ಎಸ್. 


ಸಾಮಾನ್ಯ 
ಸಾಮಾನ್ಯ 


401 


18. 06.1954 


19 . 01.1984 


01.10 .2003 


01.10.2003 


402 


ಸಾಮಾನ್ಯ 


20.10.1956 


23 . 01.1984 


01.10 . 2003 


01.10. 2003 


15 


ಹೇಮಣ್ಣ ಎಂ . 


403 


ಸಾಮಾನ್ಯ | 10 .08.1946 | - 01. 03 .1984 


| 01.10. 2003 


- 01.10. 2003 


16 . 


ದಾಸಪ್ಪ ಜಿ. 


409 


| 


ಸಾಮಾನ್ಯ 


23. 05 .1948 | 


| 


16. 01.1984 


01.10. 2003 


01.10. 2003 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೫೩ 


ಅಧೀಕ್ಷಕ 
ವೃಂದದಲ್ಲಿ 
ಜೇಷ್ಟತಾ 


ಹೆಸರು 


ಮೀಸಲಾತಿ 


ಸೇವೆಗೆ ಸೇರಿದ 


೫)೩ 


ನೇಮಕಾತಿಗೆ 
ಜೇಷ್ಟತೆಗೆ 
ನೈಜವಾದ 
ಅರ್ಹತಾ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ಜನ್ಮ ದಿನಾಂಕ 


ಷರಾ 


ಶ್ರೀಯುತರು 


ವರ್ಗ 


ದಿನಾಂಕ 


ಕ್ರಮ 


ದಿನಾಂಕ 


ಸಂಖ್ಯೆ 
414 


ಸಾಮಾನ್ಯ | 


15 .12 .1946 


| 


12 . 01.1970 


|| 01.10 .2003 


01.10 . 2003 


423 


23 .01.1956 


14 . 09 .1984 


01.10 .2003 


- 01.10 .2003 


ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ 


428 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 25 
- ಹುಸೃಮು 2001 

ದಿನಾಂಕ 
01.10. 2003ರಲ್ಲಿ ಬಡ್ತಿ 

ನೀಡಲಾಗಿದೆ. 


22 . 01.1948 


11. 06 .1970 


- 01 .10 . 2003 . 


01.10 .2003 


433 


27 .07.1959 


23 .05.1985 | 


01.10 .2003 


ವೆಂಕಟೇಶಯ್ಯ 
ಹೆಚ್ . ವಿ . 
ಪ್ರಕಾಶ್ ಕೆ. ಪಿ . 
ವಿಶಾಲಾಕ್ಷಿ 
ಸಿದ್ದಲಿಂಗಮೂರ್ತಿ 
ಎಸ್ . 
ಕುಲಕರ್ಣಿ ಎಸ್. ಎ 
ದಾಕ್ಷಾಯಿಣಿ 

ರಂಗರಾಜು ಕೆ 
24 | ಸವಣೂರ ಎಸ್ . ಕೆ 

ಅಶ್ವತ್ಥನಾರಾಯಣ 


01.10 .2003 


ಜಾತಿ 


| 


439 


- 01. 04.1952 


| 


05 .10.1977 


01.10. 2003 


01.10 .2003 


442 


10. 01.1956 


18. 03.1977 


| 01.10 .2003 


01. 10 .2003 


447 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


06.12 .1954 


- 01.10. 2003 


01.10 .2003 


08. 05. 1985 
06 . 05 .1985 | 


448 


15. 01.1955 


- 01.10 .2003 


01.10. 2003 


450 


| 


05 .12 .1955 


- 06 . 05.1985 


01.10 .2003 


01.10.2003 


ಎ ವಿ 


26 


451 


ಪರಿಶಿಷ್ಟ 


01 . 02 .1955 


12 . 06.1985 | 


01.10 .2003 


01.10 . 2003 


ಜಾತಿ 


| 


- 01. 06 .1950 


| 


02 . 03.1976 


29. 07 .2005 | 29 . 07 . 2005 


452 
455 
457 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


15. 06 .1955 | 


27. 06 .1985 


29. 07 .2005 | 29. 07 .2005 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 69 

ಹುಸೃಮು 2004 
ದಿನಾಂಕ 29 .07.2005 


19.06 .1955 


05.06.1985 


29 .07 .2005 


ಹನುಮಂತರಾಯಪ್ಪ 
ಹೆಚ್ 
ಕರಡಿ ಎಸ್. ವಿ . 
ದೇವಕಿ ಬಿ . ಯಂ 
ಸತ್ಯನಾರಾಯಣ 

ಎನ್ .ಆರ್. 
30 | ಹವಾಲ್ದಾರ್ ಎ.ಎಸ್. | 

ಪಂಪಯ್ಯಸ್ವಾಮಿ ಕೆ. 
32 | ಬಸವರಾಜಪ್ಪ ಕೆ 
33 ಮಾನು ಪಿ . ಎಂ . 

| ಗಿರಿಯಪ್ಪ ಕೆ. 


29 . 07. 2005 


| 


458 
459 


31 


460 


ಸಾಮಾನ್ಯ | 10 .10.1957 . 01.06. 1985 
ಸಾಮಾನ್ಯ - 01. 08.1947 _ 10.05.1985 
ಸಾಮಾನ್ಯ 07 .08.1949 | 07. 06.1985 
ಸಾಮಾನ್ಯ 02. 08 .1950 13 . 06 .1985 
ಪರಿಶಿಷ್ಟ 01.06.1955 10 . 07.1985 
ಜಾತಿ 


29 .07.2005 | 29 .07.2005 
| 29. 07.2005 | 29 .07. 2005 
| 29 . 07 .2005 29.07. 2005 
| 29 . 07.2005 | 29.07 .2005 

29 . 07. 2005 29 . 07 . 2005 


461 


34 


480 


35 | ಗಂಗಪ್ಪ ಐ.ಸಿ 


481 


01.06.1957 


| 


07.06.1985 


29 . 07 .2005 | 29.07. 2005 


ಪರಿಶಿಷ್ಟ 
ಜಾತಿ 


36 | 

ಗೋವಿಂದರಾಜಯ್ಯ 


482 


03 .06.1948 


18.07.1985 


29 . 07. 2005 | 


29 . 07 .2005 


ಪರಿಶಿಷ್ಟ 
ಪಂಗಡ 


ಕೃಷ್ಣಪ್ಪ ಕೆ. 


493 


01.06 .1958 


26.05.1986 


29 . 07. 2005 


29 . 07. 2005 


ಪರಿಶಿಷ್ಟ 
ಜಾತಿ 


462 


ಸಾಮಾನ್ಯ | 21 .05.1954 


13 .06.1985 


11. 05.2006 


11 . 05 .2006 


463 


ಸಾಮಾನ | 


10 . 07 .1954 


10 . 06 .1985 


| 11 . 05 .2006 | 


11. 05 .2006 . 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 68 

ಹುಸೃಮು 2004 
| ದಿನಾಂಕ 11. 05 . 2006 


464 


28 .06. 1985 


20 .04.1956 
16.10 .1956 
01.06.1958 


| 11 . 05 .2006 

11 . 05 .2006 | 


11. 05 . 2006 
11 . 05 .2006 


38 | ದೇವೆಂದ್ರಯ್ಯ ಎಂ . ವಿ . 
39 . ಸುವರ್ಣಗೀತ ಬಿ . ಜಿ 
40 | ತೋಂಟಾರಾಧ್ಯ 
1 41 | ಇಬ್ರಾಹಿಂ ಸಾಬ್ ಸಿ. | 
| 42 | ರಾಮಲಿಂಗಯ್ಯ 
| 43 | ಯೋಗರಾಜಪ್ಪ ಡಿ . 

ಮಹಾಲಿಂಗಪ್ಪ ಜೆ. ಬಿ . 
45 . ರಾಮಚಂದ್ರಪ್ಪ ವಿ. 
46 | ಸರೋಜಾಬಾಯಿ ಆರ್‌ | 


| 


| 11 . 05 .2006 


11 . 05 . 2006 


465 
467 
468 
469 
470 


21. 08.1985 
04. 07.1985 
10.06.1985 
01. 06 .1985 


22 .06 .1959 


11 .05 .2006 


| 11. 05 .2006 
| 11. 05 . 2006 


08 . 06 .1953 


11 . 05 . 2006 


ಸಾಮಾನ್ಯ 
| ಸಾಮಾನ್ಯ | 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ 
ಜಾತಿ | 
ಪರಿಶಿಷ್ಟ 
ಜಾತಿ 


19 .12 .1958 


| 


17. 06.1985 


11 . 05 .2006 | 


11. 05 .2006 


528 | 


06.04 .1956 


| 


21.05.1984 


| 11. 05. 2006 | 


11.05.2006 


47 | ವೆಂಕಟಗಿರಿ ವಿ 


529 


01.09 .1957 


20. 06 .1988 


| 11 . 05 .2006 


11.05.2006 


೮೫೪ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಅಧೀಕ್ಷಕ 
ವೃಂದದಲ್ಲಿ 
ಜೇಷ್ಟತಾ 


(GL 


ಹೆಸರು 


ಮೀಸಲಾತಿ 


ಸೇವೆಗೆ ಸೇರಿದ 


ನೇಮಕಾತಿಗೆ 
ಜೇಷ್ಟತೆಗೆ 
ನೈಜವಾದ 
ಅರ್ಹತಾ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 
ದಿನಾಂಕ 


ಜನ್ಮ ದಿನಾಂಕ 


ಷರಾ 


ಶ್ರೀಯುತರು 


ವರ್ಗ 


ದಿನಾಂಕ 


ಕ್ರಮ 


ದಿನಾಂಕ 


ಸಂಖ್ಯೆ 
471 


| ಶೇಷಗಿರಿ ಬಿ . ಎನ್. 


23. 05 .1985 


28. 08.2007 


28. 08 .2007 


ಸಾಮಾನ್ಯ | 27. 04.1954 
ಸಾಮಾನ್ಯ 02 . 07.1954 


472 


20 . 05.1985 


| 


28. 08 .2007 


28. 08. 2007 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 11 

ಹುಸೃಮು 2006 
ದಿನಾಂಕ 28. 08. 2007 


50 | 


473 


ಸಾಮಾನ್ಯ | 28.04 .1955 | - 08.07.1985 | 


28. 08 .2007 


28.08 .2007 


ಗುರುಮಲ್ಲಯ್ಕೆ 
ಆರ್ . ಎನ್ 
ಮಂಜುಳ ಕೆ. ಸಿ. 
ನಂಜಪ್ಪ ಕೆ. 
ನಂಜಪ್ಪ ಯು . ಎಂ . 
ಮೋಹನ್ ಹೆಚ್ . ಪಿ . | 


51 


01. 06.1962 


09 .05.1985 


28.08.2007 


28. 08 . 2007 


474 
475 


11 . 01.1953 


01.05.1985 


28. 08 . 2007 


28. 08 . 2007 


477 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಪರಿಶಿಷ್ಟ 
ಪಂಗಡ 


18. 03.1954 


11 .07.1985 


28. 08.2007 


28.08.2007 


ಚಿತಗೊಂಡ ಶಿವಾಜಿ 


483 


12 .08.1951 


14 .10 .1985 


28. 08 . 2007 


28 . 08.2007 


55 | 


490 


ಸಾಮಾನ್ಯ 


12 . 03 .1952 


30.04 .1986 


28.08.2007 


28.08.2007 


ಗುತ್ತೇಣ್ಣನವರ 
ಎಂ . ವೈ . 
ಸೀತಾರಾಮರಾಜು 
ಬಿ . ಕೆ. 


ಸಾಮಾನ್ಯ 


24 .11.1952 


21. 03.1986 


28.08.2007 


28. 08 . 2007 


ಸಾಮಾನ್ಯ | 


12 . 05 .1959 


20. 06.1988 . 


28. 08 . 2007 


28. 08.2007 


ಚಂದ್ರಶೇಖರ್ 
ಎಸ್. ಎನ್ 


24 . 06 .1959 


30. 06 .1988 | 


28.08. 2007 


28. 08 . 2007 


ಗಂಗಾಧರಯ್ಯ 
ಹೆಚ್ . ಸಿ 


ಪರಿಶಿಷ್ಟ 
ಜಾತಿ 


59 


ಮಾಧವರಾಜ್ ಎಂ . 


| 


01. 06.1957 


| 


30. 05 .1988 


28 . 08.2007 


28. 08 .2007 


ಪರಿಶಿಷ್ಟ 
ಪಂಗಡ 


60 | 


537 


01. 06.1956 


02.07.1988 


| 28. 08 .2007 


28. 08 . 2007 


ಮಾಣಿಕ್ 
ಗಾಯಕ್ವಾಡ್ 


ಪರಿಶಿಷ್ಟ 
ಜಾತಿ 


522 


| 


03. 01.1958 


30. 06.1988 


10. 03 .2008 | 10.03 . 2008 | 


- 01. 01.1963 


27. 05.1988 


| 10. 03 .2008 


10 . 03 . 2008 


523 
525 


ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 
ಸಾಮಾನ್ಯ 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 87 
ಹುಮು 2007 
ದಿನಾಂಕ 10. 03.2008 


63 | 


25. 03.1957 


22. 06.1988 


| 10. 03. 2008 


10. 03. 2008 


64 


526 


01. 01.1955 


13. 06.1988 | 


10. 03 .2008 


10 .03.2008 


61 | ವಿದ್ಯಾ ಪಿ . ದತ್ತಾತ್ರೇಯ 
62 | ಕೃಪಾನಿಧಿ ಎ. ವಿ . 
| ದಾಸ್ ಎಸ್. ಡಿ. 
ಬಾನು ಬೀರಪ್ಪ 
ಹರಿಕಂತ್ರ 
ಶಿವಪ್ಪ ಜಿ . 

ಮುಂದಲಮನಿ 
66 | ಪದ್ಮಾವತಿ ಆರ್ 

ಶಂಬುಲಿಂಗಯ್ಯ ಎಂ . 
ಕಿನ್ನಾಳಮಠ 


538 


20 . 06 .1954 


24. 05 .1988 | 


| 10. 03.2008 


10. 03 .2008 


ಪರಿಶಿಷ್ಟ | 

ಜಾತಿ 
ಸಾಮಾನ್ಯ | 
ಸಾಮಾನ್ಯ 


527 


20. 09 .1955 


|| - 17 .06.1988 


| 


30 .07. 2008 | 30 .07 .2008 


530 


09 .04 .1956 


10.06.1988 


30 . 07 . 2008 


68 . 


531 


| 


ಸಾಮಾನ್ಯ | 18. 07.1956 


| 


13 .06.1988 


| 05 . 11 .2008 | 


05.11 .2008 


ಮಹದೇವ ಬೊಮ್ಮ 
ಪಟಗಾರ 


ಸರ್ಕಾರದ ಅಧಿಸೂಚನೆ 
ಸಂಖ್ಯೆ : ಅಪಜೀ 87 
ಹುಮು 2007 
ದಿನಾಂಕ 30.07.2008 
ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 87 

ಹುಸೃಮು 2007 
ದಿನಾಂಕ 05.11.2008 
ಸರ್ಕಾರದ ಅಧಿಸೂಚನೆ 
ಸಂಖ್ಯೆ: ಅಪಜೀ 24 

ಹುಸೃಮು 2008 | 
ದಿನಾಂಕ 06 .08 .2009 


533 


12 . 06 .1951 


03 . 08 .1988 


06 .08.2009 


06 . 08. 2009 


ಕೊಟ್ರೇಶ್ವರ ಎ. ಎಂ . | 
ಶಿವಲಿಂಗೇಗೌಡ ಎಂ . 
ಹೆಚ್. 


ಸಾಮಾನ್ಯ 
ಸಾಮಾನ್ಯ 


534 


21. 05 .1955 


23.06 .1988 


| 06 .08.2009 


06 . 08 . 2009 


ಸತ್ಯನಾರಾಯಣಸ್ವಾಮಿ 


589 


| 


20 . 05 .1964 


08 . 01.1991 


06.08. 2009 


06. 08.2009 


ಪರಿಶಿಷ್ಟ 
ಜಾತಿ 


ಭಾಗ ೩ 


ಕರ್ನಾಟಕ ರಾಜ್ಯಪತ್ರ, ಗುರುವಾರ, ಮಾರ್ಚ್ ೨೦ , ೨೦೧೪ 


೮೫೫ 


ಹೆಸರು 


ಅಧೀಕ್ಷಕ 
ವೃಂದದಲ್ಲಿ 
ಜೇಷ್ಟತಾ 
ಕ್ರಮ 


ಮೀಸಲಾತಿ 


ಸೇವೆಗೆ ಸೇರಿದ 


೫)R 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 


ನೇಮಕಾತಿಗೆ 
ಜೇಷ್ಟತೆಗೆ 
ನೈಜವಾದ 
ಅರ್ಹತಾ 


ಜನ್ಮ ದಿನಾಂಕ 


ಷರಾ 


ಶ್ರೀಯುತರು 


ವರ್ಗ 


ದಿನಾಂಕ 


ದಿನಾಂಕ 


ಸಂಖ್ಯೆ 


ದಿನಾಂಕ 


535 


ಸಾಮಾನ್ಯ 


01. 09 .1957 


14 . 06 .1988 


15 . 09.2010 


15 . 09 . 2010 


ಗಜಾನನ ತಿಮ್ಮಪ್ಪ 
ನಾಯಕ 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl.ಇಎಸ್‌ಟಿ.ಸಿಆರ್‌ 
35 /2010 -11, ದಿನಾಂಕ 


ಆರ್. ಮಂಜುನಾಥ್ 


544 


| 


ಸಾಮಾನ | 


15 . 09 .1961 


| 


18. 06 .1988 


| 15 . 09 . 2010 


15 . 09.2010 


ಹೆಚ್ .ಎನ್. 


551 


ಸಾಮಾನ್ಯ 


04 .12 . 1966 


19 . 05 .1988 


| 15 .09.2010 


15 . 09 . 2010 


15 . 09 .2010 


ಮಧುಮಾಲತಿ 


552 


ಸಾಮಾನ್ಯ 


13 .06.1956 


13. 05 .1988 


30 . 06 .2011 


30 .06. 2011 


ಸರಸ್ಪತಮ್ಮ 
ಸುಮಂಗಳ ರಸಾಳಕರ್ 


553 


ಸಾಮಾನ್ಯ 


10 .04 .1965 


16 . 06 .1988 


30 . 06 .2011 


30 . 06 . 2011 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್ 

35 / 2010 -11, 
ದಿನಾಂಕ 30.06. 2011 


ವಸುಮತಿ ವಿ . ಹೆಗಡೆ 


554 


ಸಾಮಾನ್ಯ 


29. 05 .1960 


08.06.1988 


30 .06. 2011 


30 .06. 2011 


ಶ್ರೀಧರ್ 


557 


| 


ಸಾಮಾನ್ಯ 


07 .11.1959 


24 .07.1985 


30 .06 .2011 


30. 06. 2011 


79 | ಗೌರಮ್ಮ 


613 


21.04.1966 


31.07.1990 


| 


30 . 06 .2011 


30 . 06 .2011 


ಪರಿಶಿಷ್ಟ 
ಜಾತಿ 


80 | 


ಜೆ. ವಿ , ಹೊಸೂರ್‌ 


564 


ಸಾಮಾನ್ಯ 


22 . 05 .1960 


01.07 .1985 


05 . 09 .2011 


05 . 09 .2011 


81 


ಎಂ . ಸುರೇಶ್ ಬಾಬು 


571 


ಸಾಮಾನ್ಯ 


27.02 .1967 


30. 05 .1988 


05 . 09 . 2011 


05 . 09 .2011 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎ . ಇಎಸ್‌ಟಿ.ಸಿಆರ್ 

35 / 2010 - 11, 
ದಿನಾಂಕ 05.09.2011 


82 | 


ಪರಮೇಶ್ವರ 


615 


16 . 01.1965 


13 . 09 .1991 


05. 09 . 2011 


05. 09 . 2011 


ಪರಿಶಿಷ್ಟ 
ಜಾತಿ 


579 


01.06.1988 


21.12 . 2011 


21.12 .2011 


83 | ವೈಜಯಂತಿ ಮಾಲ 
84 | ಬಿ. ಎಸ್ . ಕುರಿ 


ಸಾಮಾನ್ಯ 26.08.1962 
] ಸಾಮಾನ್ಯ | 20.07.1958 


| 


581 


23 .11.1989 


21.12 . 2011 


21.12 .2011 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್ 

35 / 2010 -11, 
ದಿನಾಂಕ 21. 02 .2011 


582 


ಸಾಮಾನ್ಯ | 26.04.1959 


01. 01.1990 


19 . 05 .2012 


19 . 05.2012 


85 ಗ್ಲಾಡಿಸ್ ಕಾನ್ಸೆಸೊ 
86 | ಕೆ.ಎಸ್. ಗೋಪಿನಾಥ್ 


584 


ಸಾಮಾನ್ಯ 


12 .07.1968 


11 .04 .1990 


19 . 05 . 2012 


19. 05 .2012 


ಪ್ರ . ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್ 
_ 167 /2011 -12, 
ದಿನಾಂಕ 19 . 05 . 2012 


87 


ಸಿ. ಎಸ್ . ಮೋಹನ್ 


585 


ಸಾಮಾನ್ಯ 


11 .02 .1966 


27 . 05 .1988 


| 19 . 05 .2012 


19 . 05 . 2012 


ಕುಮಾರ್ 


592 


| ಸಾಮಾನ್ಯ | 01. 06 .1964 | | 


04 .06.1988 


19. 05 .2012 | 


19. 05 .2012 


88 . ಯು . ಬಿ. ಉಳ್ಳಗಡ್ಡಿ 
89 | ಹೆಚ್ . ಕೃಷ್ಣಮೂರ್ತಿ 


63 ) 


630 


| 


17. 03.1967 


06 . 09 .1990 


19 . 05 . 2012 


19 . 05 .2012 


ಪರಿಶಿಷ್ಟ 
ಜಾತಿ 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್‌ 


167 / 2011 - 12 , 


ದಿನಾಂಕ 19 . 05. 2012 


90 


ಬಿ . ಉಮೇಶ್ 


595 


ಸಾಮಾನ್ಯ | 


27. 05.1957 


26. 06 .1990 


| 03 .10 .2012 


03 .10 . 2012 


ಕುಮಾರ್ 


91 


599 


| 


ಸಾಮಾನ್ಯ 


| 


21.07.1960 


26. 05.1988 


03.10 . 2012 


03 .10 . 2012 


ಹೆಚ್. ಟಿ . ಚಂದ್ರಮ್ಮ | 
92 | ಪಿ. ಡಿ. ಬೋರ್ಕರ್ 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್‌ 

167 / 2011 -12, 
ದಿನಾಂಕ 03.10 .2012 


624 


07 .11.1969 


03.12 .1992 


03 .10 .2012 


03 .10.2012 


ಪರಿಶಿಷ್ಟ 
ಜಾತಿ 


R .N .I. No .KARBIL /2001/47147 POSTAL REGN. No. RNP/KA/BGS/2202 / 2014 -16 
Licensed to post without prepayment WPP No . 297 
೮೫೬ 

ಕರ್ನಾಟಕ ರಾಜ್ಯಪತ್ರ, ಗುರುವಾರ , ಮಾರ್ಚ್ ೨೦ , ೨೦೧೪ 


ಭಾಗ ೩ 


ಅಧೀಕ್ಷಕ 
ವೃಂದದಲ್ಲಿ 
ಜೇಷ್ಟತಾ 


ಹೆಸರು 


ಮೀಸಲಾತಿ 


ಸೇವೆಗೆ ಸೇರಿದ 


ನೇಮಕಾತಿಗೆ 
ಜೇಷ್ಟತೆಗೆ 
ನೈಜವಾದ 
ಅರ್ಹತಾ 


ನೈಜವಾಗಿ 
ಮುಂಬಡ್ತಿ 
ಹೊಂದಿದ 


|(G 


ಜನ್ಮ ದಿನಾಂಕ 


ಷರಾ 


ಶ್ರೀಯುತರು 


ವರ್ಗ 


ದಿನಾಂಕ 


ಕ್ರಮ 


ದಿನಾಂಕ 


ಸಂಖ್ಯೆ 


ದಿನಾಂಕ 


93 | 


600 


ಸಾಮಾನ್ಯ 


12 . 07 .1956 


01. 01.1991 


29 .12. 2012 


29 .12 .2012 


ಮೋಹಿನಿ ಎಂ . ಶೆಟ್ಟಿ 
94 | ಖರೀಮಲ್ಲಾ ಖಾನ್ 


601 


ಸಾಮಾನ್ಯ 


| 


20. 07 .1963 


01. 01.1991 


29 .12 .2012 


29 .12 . 2012 


ಪ್ರ. ಮು . ಅ. ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್ 

167 / 2011 - 12 , 
ದಿನಾಂಕ 29 .12 .2012 


95 


ಸೂರ್‌ಚ್ ಆರ್. 


604 


ಸಾಮಾನ್ಯ | 24.11.1968 


04.01.1991 


09. 05 . 2013 


09 . 05 .2013 


ನಾಯಕ್ 


ಪ್ರ. ಮು . ಅ . ಸಂ . ರವರ 
ಅಧಿಸೂಚನೆ ಸಂಖ್ಯೆ : 
ಎl. ಇಎಸ್‌ಟಿ.ಸಿಆರ್ 

100/ 2012 -13, 
ದಿನಾಂಕ 09. 05 .2013 


605 


| ಸಾಮಾನ್ಯ | 01. 06.1959 | 


04 . 02 .1991 


09 . 05 .2013 


09 . 05 . 2013 


96 | ಸಿದ್ದಲಿಂಗಯ್ಯ 

ಕೆ. ಬಿ . ಪೂಜಾರ್ 


97 | 


606 


ಸಾಮಾನ್ಯ 


10. 04 .1959 | 


17 . 08 .1988 


09. 05 .2013 


09. 05 .2013 


ಸಾಮಾನ್ಯ 


01. 07.1968 


05 . 02 . 1991 


09 . 05 . 2013 


09. 05 .2013 


98 ಪುರುಷೋತ್ತಮ್ ಎಂ . 

ನಾಯಕ್ 


99 


608 


ಸಾಮಾನ್ಯ 


22. 04 .1963 


07.02.1991 


| 09.05.2013 


09. 05. 2013 


ಟಿ. ಎಂ . 
ಚಂದ್ರಶೇಖರ್ 


100 


609 


ಸಾಮಾನ್ಯ | 22 . 03 .1967 


11 . 02 .1991 


09 . 05 .2013 


09 . 05 . 2013 


ರಾಮಚಂದ್ರ ಎಸ್. 
ಹುಕ್ಕೇರಿ 


610 


ಸಾಮಾನ್ಯ 


22. 07 .1968 


27 .03.1991 


09 .05.2013 | 


09 . 05.2013 


ಚಿತೇಂದ್ರ ಆರ್ 
ನಾಯಕ್ 


102 


ಪಿ . ಕೆ. ಗಣೀಶಕರ್‌ 


612 


ಸಾಮಾನ್ಯ 


03. 06.1966 | 


31. 07.1991 


09 . 05 . 2013 


09 . 05 .2013 


616 


ಸಾಮಾನ್ಯ 


15 . 07.1966 


15 .11 .1991 ) 


09 . 05 . 2013 


103 | ವೀಣಾ ಅರವಿಂದ್ 

ಹೆಗಡೆ 


09 . 05 .2013 


104 


ನೌಶೀನ್ ಜಬೀನ್ 


617 


ಸಾಮಾನ್ಯ 


16. 05 .1969 


| 


23. 01.1992 


09 . 05 . 2013 


09. 05 .2013 


105 | ಚೆನ್ನಕೃಷ್ಣಪ್ಪ ಕೆ. 


679 | 


20.03.1965 


09 . 05 .2013 


09 . 05 .2013 


ಪರಿಶಿಷ್ಟ 
ಜಾತಿ 


106 | 


ಚಿಕ್ಕಸಿದ್ದಯ್ಯ 


1000 


13.08.1958 


09 . 05 . 2013 


09 . 05 . 2013 


ಪರಿಶಿಷ್ಟ 
ಜಾತಿ 


( ಎ1) 


ಎಫ್‌ಡಿಎ 


PR178 
SC. 50 


ಪ್ರಧಾನ ಮುಖ್ಯ ಅರಣ್ಯ ಸಂರಕ್ಷಣಾಧಿಕಾರಿ . 

( ಅರಣ್ಯ ಪಡೆ ಮುಖ್ಯಸ್ಥರು) 


ಮುದ್ರಕರು ಹಾಗೂ ಪ್ರಕಾಶಕರು:- ಸಂಕಲನಾಧಿಕಾರಿಗಳು, ಕರ್ನಾಟಕ ರಾಜ್ಯಪತ್ರ, ಸರ್ಕಾರಿ ಕೇಂದ್ರ ಮುದ್ರಣಾಲಯ , ಬೆಂಗಳೂರು-59 


